KA/ BG-GPO/2515/NVPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಜೂನ್‌ ೨೯, ೨೦೦೬ (ಆಷಾಢ ೮, ಶಕ ವರ್ಷ ೧೯೨೮) ಸಂಚಿಕೆ ೨೬ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಉಪವಿಭಾಗ, ತುಮಕೂರು 
ಕಲಂ 6(1)ರ ತಿದ್ದುಪಡಿ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಕೂ:ಎಸ್‌ಆರ್‌:7/2005-06, ದಿನಾಂಕ: 8ನೇ ಜೂನ್‌ 2006 

ದಿನಾಂಕ:4.5.2006ರ ಕರ್ನಾಟಕ ರಾಜ್ಯಪತ್ರದ ಭಾಗ 6ರ ಪುಟ ಸಂ. 204-205ರಲ್ಲಿ ಪ್ರಕಟವಾಗಿರುವ ಕರ್ನಾಟಕ ಭೂಸ್ವಾಧೀನ 
ಅಧಿನಿಯಮ 1894ರ ಕಲಂ 17 ರೊಂದಿಗೆ ಓದಲಾದ ಕಲಂ 6(1)ರ ಅಧಿಸೂಚನೆ ಸಂಖ್ಯೆ ಕಂಇ 3 ಭೂಸ್ವಾಬಿ 2006 ದಿನಾಂಕ:22.3.2006 ಎಂದು 
ಪ್ರಕಟವಾಗಿರುವುದನ್ನು ಕಂಇ 3 ಭೂಸ್ವಾತು 2006 ದಿನಾಂಕ: 22.3.2006 ಎಂದು ಓದಿಕೊಳ್ಳುವುದು. 

ಪಿ.ಆರ್‌. 168 ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ. 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ ಲ್ಲೆ ಬೆಂಗಳೂರು 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ : ಎಲ್‌ಎಕ್ಯೂಎಸ್‌ಆರ್‌ 3:05-06, ದಿನಾಂಕ: 25ನೇ ಏಪ್ರಿಲ್‌ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅರ್ಕಾವತಿ ಜಲಾಶಯ ಯೋಜನೆ ಕೇತಗಳ 
ಗ್ರಾಮದ ಸ್ಥಳಾಂತರಿಸುವ ಬಗ್ಗೆ ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ; 

ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ 
ಅಧಿನಿಯಮ ಸಂಖ್ಯೆ 1894ರ 1) 4ನೇ ಪ್ರಕರಣದ (1ನೇ ಉಪ ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ 
ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 402ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು 
ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ 
ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರರ ಅಥವಾ ಇತರೆ ವ್ಯಕ್ತಿಗಳಿಗೆ 
ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ 
ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ 


(೨೯೭) 


೨೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ ಭಾಗ - ೬ 





ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ 
ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ 
ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು 
ಪರಿಸೀಲನೆಗಾಗಿ ಇಡಲಾಗಿದೆ. (LAQ. SR.) 















































ಅನುಸೂಚಿ 

ಜಿಲ್ಲೆ : ಬೆಂಗಳೂರು (ಗ್ರಾ) ತಾಲ್ಲೂಕು : ಕನಕಪುರ ಹೋಬಳಿ : ಉಯ್ಯಂಬಳಿ ಗ್ರಾಮ : ಕೇತಗಳೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ. ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಸಂ. ಹೆಸರು ನಂ. ಅಂದಾಜು ನಿರ್ಧರಣೆ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 

ಸ.ನಂ. ಸ.ನಂ. ಸ.ನಂ. ಸ.ನಂ. ಮೀಟರ್‌ಗಳಲ್ಲಿ (ರೂ. ಪೈ) 
1: ಮೂವತ್ತೂರೇಗೌಡ ಮೂವತ್ತೂರೇಗೌಡ 94 ನಾಟಿಹೆಂಚು 95 93 ರಸ್ತೆ 111 5.6 x24 

ಉ:ಶಿವಮೋರೇಗೌಡ ಉ:ಶಿವಮೋರೇಗೌಡ 94 ಎಸೀಮೆಹೆಂಚು 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 176 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ ಲ್ಲೆ ಬೆಂಗಳೂರು 
ಭೂ ಅರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ : ಎಲ್‌ಎಕ್ಯೂಎಸ್‌ಆರ್‌ 3:06-07, ದಿನಾಂಕ: 12ನೇ ಮೇ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಮಂಚನಬೆಲೆ ಜಲಾಯದ ಬಲ ಹಾಗೂ 
ಎಡದಂಡೆ ನಾಲೆಗಾಗಿ ಜಮೀನು ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ; 

ಕರ್ನಾಟಕ ಅಧಿನಿಯಮ ಸಂಖ್ಯೆ 33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894 (ಕೇಂದ್ರ 
ಅಧಿನಿಯಮ ಸಂಖ್ಯೆ 1894ರ 1) 4ನೇ ಪ್ರಕರಣದ (1ನೇ ಉಪ ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ 
ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 402ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5(ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ, ಅವುಗಳನ್ನು ಅಧಿಸೂಚನೆಯು 
ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅಥವಾ ಅದಕ್ಕೆ ಮುಂಚೆ, ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ 
ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರರ ಅಥವಾ ಇತರೆ ವ್ಯಕ್ತಿಗಳಿಗೆ 
ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ 
ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ 
ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ 
ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮ (ಏಳನೇ 
ಖಂಡ) 2ನೇ ಪ್ರಕತರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು 
ಪರಿಸೀಲನೆಗಾಗಿ ಇಡಲಾಗಿದೆ. (LAQ. SR. 13:05-06) 





















































ಅನುಸೂಚಿ 
ಜಿಲ್ಲೆ : ಬೆಂಗಳೂರು (ಗ್ರಾ) ತಾಲ್ಲೂಕು : ರಾಮನಗರ ಹೋಬಳಿ : ಕಸಬಾ ಗ್ರಾಮ : ಹರಿಸಂದ್ರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಅಗತ್ಯವಾದ ಮೌಲ್ಯ 
ಸಂ. ಅಂದಾಜು ನಿರ್ಧರಣೆ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ ಎ-ಗುಂ ರೂ-ಪೈ 
gS ಟಿ. ಗೌರಮ್ಮಕೋಂ ಕೃಣಪ್ಪ ಶ್ರೀಮತಿ ಗೌರಮ್ಮ 245 ಖುಷ್ಕಿ 454 245 ಉಳಿಕೆ 245 ಉಳಿಕೆ 236 1-20 18-33 
2. ಶಾಂತೇಗೌಡ ಬಿನ್‌ ಶಾಂತೇಗೌಡ ಬಿನ್‌ 126:1ಬಿ2ಸಿ ಖುಷ್ಕಿ 126:1ಬಿ2ಸಿ 166ರ 126:1ಬಿ2ಸಿ 166 0-06 0-19 
ಚಿಕ್ಕೇಗೌಡ ಚಿಕ್ಕೇಗೌಡ ಕಾಲುವೆ ಸರ್ಕಾರಿ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 177 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ ೨೯೯ 





ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ : ಕಂಇ:9:ಭೂಸ್ವಾತು:2006, ದಿನಾಂಕ: 19ನೇ ಜೂನ್‌ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 
1894 ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಕೂ ಎಸ್‌ಆರ್‌ ದಿನಾಂಕ: ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894 ರ 1) 5-ಎ ಪ್ರಕರಣದ (2ನೇ ಉಪಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಹೇಮಾವತಿ ನಾಲಾವಲಯ ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು 
ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 






























































ಅನುಸೂಚಿ 

ಜಿಲ್ಲೆ : ತುಮಕೂರು ತಾಲ್ಲೂಕು : ಗುಬ್ಬಿ ಹೋಬಳಿ : ಕಸಬಾ ಗ್ರಾಮ : ಕಿಟ್ಟದಕುಪ್ಪೆ, ಹೊದಲೂರು 

ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ಕುಬಂದಿ ಭೂಸ್ವಾಧೀನದ ಜಮೀನಿನ 

ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 

ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ-ಪ್ಪೆ 
1 2 3 4 5 6 7 8 9 10 11 
1. ಗ್ರಾಮ : ಕಿಟ್ಟದಕುಪ್ಪೆ 

1. | ತಮ್ಮಯ್ಯ ಬಿನ್‌ ಬೆಟ್ಟಯ್ಯ, ಬಸವರಾಜು ಬಿನ್‌ | ತಮ್ಮಯ್ಯ, ಬಸವರಾಜು, 15:1 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ ಉಳಿಕೆ 0-28 0-98 
ಬೆಟ್ಟಯ್ಯ, ಪ್ರಭಯ್ಯ ಬಿನ್‌ ಬೆಟ್ಟಯ್ಯ, ಗಂಗಮ್ಮ | ಪ್ರಭಯ್ಯ, ಗಂಗಮ್ಮ 
ಬಿನ್‌ ಬೆಟ್ಟಯ್ಯ 

2. | ವೆಂಕಟಪ್ಪ ಬಿನ್‌ ಚಿಕ್ಕತಿಮ್ಮಯ್ಯ, ಪಾಪಣ್ಣ ಬಿನ್‌ | ತಿಮಕ್ವ, ರಾಮಯ್ಯ, 14:1 ಖುಷ್ಕಿ ಉಳಿಕೆ ಉಳಿಕೆ 15:1ಎ ಉಳಿಕೆ 0-20 0-70 
ಚಿಕ್ಕತಿಮ್ಮಯ್ಯ, ತಿಮಕ್ಷ ಕೋಂ ನರಸಿಂಹಯ್ಯ ವೆಂಕಟಪ್ಪ, ಪಾಪಣ್ಣ 

3. | ಗೋವಿಂದಯ್ಯ ಬಿನ್‌ ದಾಸಿತಿಮ್ಮಯ್ಯ, ಗೋವಿಂದಯ್ಯ, 14:2 ಖುಷ್ಕಿ ಉಳಿಕೆ ಉಳಿಕೆ 14:1 0-16 0-56 
ಸಣ್ಣತಿಮ್ಮಯ್ಯ ಬಿನ್‌ ದಾಸಪ್ಪ, ಗೌರಮ್ಮ ಕೋಂ ಸಣ್ಣತಿಮ್ಮಯ್ಯ, ಗೌರಮ್ಮ 
ಶಿವಲಿಂಗಯ್ಯ 

4. | ದೊಡ್ಡೀರಯ್ಯ ದೊಡ್ಡೀರಯ್ಮ 13 ಖುಷ್ಕಿ ಉಳಿಕೆ ಉಳಿಕೆ 14:2 12:1ಬಿ 0-08 0-28 

5. | ವಿವೇಕಾನಂದ ಬಿನ್‌ ಶಿವಣ್ಣ, ರವೀಶ್‌ ಬಿನ್‌ ವಿವೇಕಾನಂದ, ರವೀಶ್‌ 12:1ಬಿ ಖುಷ್ಕಿ ಉಳಿಕೆ ಉಳಿಕೆ 13 12:1ಎ 0-02 0-08 
ಶಿವಣ್ಣ 

6. | ಸಿದ್ದಲಿಂಗಪ್ಪ ಬಿನ್‌ ಚಿಕ್ಕಣ್ಣ, ವಿವೇಕಾನಂದ ಬಿನ್‌ | ಸಿದ್ದಲಿಂಗಪ್ಪ, ವಿವೇಕಾನಂದ 12:1ಎ1 ಖುಷ್ಕಿ ಉಳಿಕೆ ಉಳಿಕೆ 13 10:1 0-05' 0-20 
ಶಿವಣ್ಣ 

7. ಮೊಹಿದ್ದೀನ್‌ ಖಾನ್‌ ಬಿನ್‌ ಇಸ್ಮಾಯಿಲ್‌ ಮೊಹಿದ್ದೀನ್‌ ಖಾನ್‌ ಶಿವಣ್ಣ 11:1 ಖುಷ್ಕಿ ಉಳಿಕೆ ಉಳಿಕೆ 12:1 11:2 0-03 0-11 
ಶಿವಣ್ಣ ಬಿನ್‌ ಗಂಗಣ್ಣ 




























































































೩೦೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜೂನ್‌ ೨೯, ೨೦೦೬ ಭಾಗ - ೬ 
1 2 3 4 6 7 8 9 10 11 
8. | ಗಂಗಮ್ಮಕೋಂ ಶಿವಣ್ಣ ಗಂಗಮ್ಮ 11:2 ಉಳಿಕೆ ಉಳಿಕೆ 11:1 101 0-03 0-11 
9. | ಮೋದಿನ್‌ಖಾನ್‌ ಬಿನ್‌ ಇಸ್ಮಾಯಿಲ್‌ಖಾನ್‌ ಮೋದೀನ್‌ಖಾನ್‌ 10:1 ಉಳಿಕೆ ವಿನಾ 12:1ಎ 10:2 0-01% 0-06 
10. | ಮುನಿಯಪ್ಪ ಬಿನ್‌ ಭದ್ರಯ್ಯ, ಬಿ. ಶಿವಣ್ಣ ಬಿನ್‌ | ಮುನಿಯಪ್ಪ ಬಿ ಶಿವಣ್ಣ 10:2 ಉಳಿಕೆ ವಿನಾ 10:1 10:3 0-02 0-08 
ಗಂಗಣ್ಣ 

11. | ಹಯಾತ್‌ಸಾಬ್‌, ಗೌಸ್‌ಸಾಬ್‌, ಹಯಾತ್‌ಸಾಬ್‌, ಗೌಸ್‌ಸಾಬ್‌, 10:3 ಉಳಿಕೆ ಉಳಿಕೆ 10:2 10:4 0-02 0-08 
ಖಲೀಲ್‌ಸಾಬ್‌ ಖಲೀಲ್‌ಸಾಬ್‌ 

12. ರಾಮಣ್ಣ ಬಿನ್‌ ಚಿಕ್ಕತಿಮ್ಮಯ್ಯ, ನಾರಾಯಣಪ್ಪ ರಾಮಣ್ಣ ತ ನಾರಾಯಣಪ್ಪ, 10:4 ಉಳಿಕೆ ಉಳಿಕೆ 10:3 101 0-02 0-08 
ಬಿನ್‌ ಚಿಕ್ಕತಿಮ್ಮಯ್ಯ, ದೊಡ್ಡಯ್ಯ ಬಿನ್‌ ದೊಡ್ಡಯ್ಯ 
ಬಸವಯ್ಯ 

13. | ನರಸೇಗೌಡ ಬಿನ್‌ ಕೆಂಪಯ್ಯ, ಬಸವಯ್ಯ ಬಿನ್‌ | ನರಸೇಗೌಡ, ಬಸವಯ್ಯ, 101:1 ಉಳಿಕೆ ಉಳಿಕೆ 10:4 100:1 0-06 0-24 
ಕೆಂಪಯ್ಯ, ಪೋದೀನ್‌ಖಾನ್‌ ಬಿನ್‌ ಮೋದೀನ್‌ಖಾನ್‌, ಜಿ. ಶಿವಣ್ಣ 
ಇಸ್ಮಾಯಿಲ್‌ಖಾನ್‌, ಬಿ. ಶಿವಣ್ಣ ಬಿನ್‌ ಗಂಗಣ್ಣ 

14. | ದೊಡ್ಡಯ್ಯ ಬಿನ್‌ ಕೆಂಪಯ್ಯ, ನಾಗರಾಜು ಬಿನ್‌ | ದೊಡ್ಡಯ್ಯ, ನಾಗರಾಜು, 100:1 ಉಳಿಕೆ ಉಳಿಕೆ 101 100:2 0-05 0-0 
ಕೆಂಪಯ್ಯ, ಕರಿಯಮ್ಮ ಕೋಂ ಗಂಗಣ್ಣ, ಕರಿಯಮ್ಮ ನಿಂಗಮ್ಮ 
ನಿಂಗಮ್ಮ ಕೋಂ ಕೆ.ಪಿ. ಶಿವಣ್ಣ 

15. | ಗುಬ್ಬಯ್ಯ ಬಿನ್‌ ದೊಡ್ಡಯ್ಯ, ನಿಂಗಮ್ಮ ಕೋಂ ಗುಬ್ಬಯ್ಯ, ನಿಂಗಮ್ಮ 100:2 ಉಳಿಕೆ ಉಳಿಕೆ ಉಳಿಕೆ 99:1 0-10 0-40 
ಕೆ.ಪಿ. ಶಿವಣ್ಣ, ಮೊಹಿದ್ದೀನ್‌ಖಾನ್‌ ಬಿನ್‌ ಮೋಹಿದ್ದೀನ್‌ ಖಾನ್‌, 
ಲೇಟ್‌ ಇಸ್ಮಾಯಿಲ್‌ ಖಾನ್‌, ಎ.ಎನ್‌. ಎ.ಎನ್‌. ನಿಂಗಮ್ಮ 
ನಿಂಗಮ್ಮ ಕೋಂ ಕೆಪಿ. ಶಿವಣ್ಣ, ಮೊಹಿದ್ದೀನ್‌ ಮೋಹಿದ್ದೀನ್‌ ಖಾನ್‌ 
ಖಾನ್‌ ಬಿನ್‌ ಲೇ:ಇಸ್ಮಾಯಿಲ್‌ ಖಾನ್‌ 

16. | ಮುತ್ತಣ್ಣ ಬಿನ್‌ ಕೆಂಚಣ್ಣ ಮುತ್ತಣ್ಣ 99:1 ಉಳಿಕೆ ಉಳಿಕೆ 100:2 99:2 0-04 0-15 

17. | ಪುಟ್ಟಮ್ಮ ತಂದೆ ಚಿಕ್ಕದೊಡ್ಡಯ್ಯ ಪುಟ್ಟಮ್ಮ 99:2 ಉಳಿಕೆ ಉಳಿಕೆ 99:1 99:3 0-04 0-15 

18. | ವಿಜಯಕುಮಾರ್‌ ಬಿನ್‌ ಪುಟ್ಟರಂಗಯ್ಯ, ಶಿವಣ್ಣ ವಿಜಯಕುಮಾರ್‌, ಶಿವಣ್ಣ 99:3 ಉಳಿಕೆ ಉಳಿಕೆ 99:2 79:1 0-05 0-19 
ಬಿನ್‌ ಪುಟ್ಟರಂಗಯ್ಯ 

19. | ಶಿವಮ್ಮ ಕೋಂ ಹನುಮಂತರಾಯಪ್ಪ, ಪುಟ್ಟಮ್ಮ | ಶಿವಮ್ಮ ಪುಟ್ಟಮ್ಮ 79:1ಎ1 ಉಳಿಕೆ ಉಳಿಕೆ 99:3 79:1ಬಿ 0-031, 0-12 
ಕೋಂ ಅಡವಯ್ಯ, ರಂಗಸ್ವಾಮಯ್ಯ ಬಿನ್‌ ರಂಗಸ್ವಾಮಯ್ಯ, ಕೆ.ಪಿ. ಶಿವಣ್ಣ 
ಅಡವಯ್ಯ, ಕೆ.ಪಿ. ಶಿವಣ್ಣ ಬಿನ್‌ ಪುಟ್ಟರಂಗಯ್ಯ 

20. | ರಂಗಸ್ವಾಮಯ್ಯ ಬಿನ್‌ ಅಡವಪ್ಪ ಕಲಾವತಿ ಕಲಾವತಿ ರಂಗಸ್ವಾಮಯ್ಯ 79:1ಬಿ ಉಳಿಕೆ ಉಳಿಕೆ 79:1ಎ 79:2 0-03 0-11 
ಬಿನ್‌ ದಾಸಪ್ಪ 

21. | ಹುಚ್ಚಕದರಯ್ಯ ಬಿನ್‌ ನರಸಿಂಹಯ್ಯ, ಲಕ್ಷ್ಮಯ್ಯ | ಹುಚ್ಚಕದರಯ್ಯ, ಲಕ್ಷ್ಮಯ್ಯ, 79:2 ಉಳಿಕೆ ಉಳಿಕೆ 79:1ಬಿ 98 0-09 0-34 
ಬಿನ್‌ ಕದರದಾಸಯ್ಯ, ಲಕ್ಷ್ಮಮ್ಮ ಕೋಂ ಲಕ್ಷ ಮ್ಮ 
ನರಸಯ್ಯ 









































































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ ೩೦೧ 
1 2 3 4 5 6 7 8 9 10 11 
22. | ಮುತ್ತಣ್ಣ ಬಿನ್‌ ಕೆಂಚಣ್ಣ, ಕೆಪಿ ಶಿವಣ್ಣ ಬಿನ್‌ ಮುತ್ತಣ್ಣ, ಕೆಪಿ ಶಿವಣ್ಣ, 98 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ ಉಳಿಕೆ 0-12 0-60 

ಪುಟ್ಟರಂಗಯ್ಯ, ಹುಚ್ಚಕದರಯ್ಯ ಬಿನ್‌ ಹುಚ್ಚಕೆದರಯ್ಯ, ಲಕ್ಷ್ಮ ಮ್ಮ 

ನರಸಿಂಹಯ್ಯ, ಲಕ್ಷ ಯ್ಯ ಬಿನ್‌ ಕದರದಾಸಯ್ಯ, | ಲಕ್ಷ್ಮಯ್ಯ, ಖಲೀಲ್‌ಸಾಬ್‌ 

ಲಕ್ಷ್ಮಮ್ಮ ಕೋಂ ನಾರಸಯ್ಯ, ಖಲೀಲ್‌ಸಾಬ್‌ | ಮತ್ತು ಇತರರು 

ಬಿನ್‌ ಇಮಾಂಸಾಬ್‌ ಮತ್ತು ಇತರರು 
23. | ಗವೀರಂಗಯ್ಯ, ಗುಂಡಯ್ಯ ಗಂಗಮ್ಮ ಕೋಂ ಗವೀರಂಗಯ್ಯ, ಗುಂಡಯ್ಯ, 80 ಭಾಗಾಯ್ತು | ಉಳಿಕೆ ಉಳಿಕೆ ಓಣಿ 98 81:1 0-08 0-66 

ಶಿವಣ್ಣ ಗಂಗಮ್ಮ 
24. | ಗವೀರಂಗಯ್ಯ, ಗುಂಡಯ್ಯ ಗವೀರಂಗಯ್ಯ 81:1 . | ಭಾಗಾಯ್ತು | ಉಳಿಕೆ ಉಳಿಕೆ 80 81:2 0-04 0-43 
25. | ಗವೀರಂಗಯ್ಯ, ಗುಂಡಯ್ಯ ಗವೀರಂಗಯ್ಯ, ಗುಂಡಯ್ಯ, 81:2 | ಭಾಗಾಯ್ತು | ಉಳಿಕೆ ಉಳಿಕೆ 81:1 82 0-05 0-54 

ಗಂಗಮ್ಮ 

26. | ದಾಸಪ್ಪ ಬಿನ್‌ ಚಿಕ್ಕತಿಮ್ಮಯ್ಯ, ಚಂದ್ರಯ್ಯ ಬಿನ್‌ | ದಾಸಪ್ಪ, ಚಂದ್ರಯ್ಯ ಬಿ 82 ಖುಷ್ಕಿ ಉಳಿಕೆ ಉಳಿಕೆ 81:2 83:1ಎ 0-14 0-52 

ಗುಂಡಯ್ಯ, ಬಿ ಸುರೇಶ್‌ ಬಿನ್‌ ಗಂಗಣ್ಣ, ಸುರೇಶ್‌, ಹೆಚ್‌.ಬಿ. 

ಹೆಚ್‌.ಬಿ. ಉಮಾಕಾಂತಿ ಕೋಂ ಹೆಚ್‌.ಎಸ್‌. ಉಮಾಕಾಂತ 

ರಮೇಶ್‌ 
27. | ಮಹೇಶ್‌ ಬಿನ್‌ ಗಂಗಣ್ಣ ಮಹೇಶ್‌ 83:1ಬಿ ಖುಷ್ಕಿ ಉಳಿಕೆ ಉಳಿಕೆ 82 97 0-11 0-41 
28. | ಸದಾಶಿವಯ್ಯ ಬಿನ್‌ ದೊಡ್ಡಕಣ್ಣಪ್ಪ ಸದಾಶಿವಯ್ಯ 96:1 ಖುಷ್ಕಿ ಉಳಿಕೆ ಉಳಿಕೆ 83/1ಬಿ 96:2ಎ 0-05 0-20 
29. | ರಂಗಸ್ವಾಮಯ್ಯ ಬಿನ್‌ ಲಕ್ಷಿ £ರಂಗಯ್ಯ ರಂಗಸ್ವಾಮಯ್ಯ 96:2ಎ ಖುಷ್ಕಿ ಉಳಿಕೆ ಉಳಿಕೆ 96:1 96:2ಬಿ 0-02 0-08 
30. | ರಂಗಸ್ವಾಮಯ್ಯ ಬಿನ್‌ ಲಕ್ಷಿ £ರಂಗಯ್ಯ ರಂಗಸ್ವಾಮಯ್ಯ 96:2ಬಿ ಖುಷ್ಕಿ 96:4 ಉಳಿಕೆ 96:2ಎ 96:3 0-02 0-08 
31. | ರಂಗಸ್ವಾಮಯ್ಯ ಬಿನ್‌ ಲಕ್ಷಿ £ರಂಗಯ್ಯ ರಂಗಸ್ವಾಮಯ್ಯ 96:3 ಖುಷ್ಕಿ 96:4 ಉಳಿಕೆ 96:2ಬಿ 95:2 0-02 0-08 
32. | ಸದಾಶಿವಯ್ಯ ಬಿನ್‌ ದೊಡ್ಡಕಣ್ಣಪ್ಪ ಸದಾಶಿವಯ್ಯ 96:4 ಖುಷ್ಕಿ ಉಳಿಕೆ 96:2ಬಿ ಉಳಿಕೆ 95:2 0-0 0-08 
33. | ಸುರೇಶ್‌ ಬಿನ್‌ ಗಂಗಣ್ಣ ಸುರೇಶ್‌ 97 ಖುಷ್ಕಿ ಉಳಿಕೆ ಉಳಿಕೆ 83 95:1 0-23 0-80 
34. | ಚೆಲುವಯ್ಕನ ಅಳಿಯ ನರಸಿಂಹಯ್ಯ ನರಸಿಂಹಯ್ಯ 95:1 ಖುಷ್ಕಿ ಉಳಿಕೆ ಉಳಿಕೆ 97 94 0-11 0-36 
35. | ಚನ್ನಯ್ಯ ಬಿನ್‌ ಚಲುವಯ್ಯ, ಮರಿಚನ್ನಯ್ಯ ಚನ್ನಯ್ಯ, ಮರಿಚನ್ನಯ್ಯ 95:2 ಖುಷ್ಕಿ ಉಳಿಕೆ ಉಳಿಕೆ 96:3,4 94 0-07 0-23 

ಬಿನ್‌ ಚಲುವಯ್ಯ 
36. | ಜಿ. ಶಿವಣ್ಣ ಬಿನ್‌ ಗಂಗಣ್ಣ ಜಿ. ಶಿವಣ್ಣ 12:1ಎ2 ಖುಷ್ಕಿ ಉಳಿಕೆ ಉಳಿಕೆ 12:1ಬಿ 11:1 0-011, 0-06 
37. | ಶಿವಣ್ಣ ಬಿನ್‌ ಚಿಕ್ಕತಿಮ್ಮಯ್ಯ ಶಿವಣ್ಣ 14:4 ಖುಷ್ಕಿ 14:5 14:1 15:1ಎ ಉಳಿಕೆ 0-01 0-03 
38. | ರಾಮಯ್ಯ ಬಿನ್‌ ಹುಚ್ಚಬಸವಯ್ಯ 14:5 ಖುಷ್ಕಿ ಉಳಿಕೆ ನಾಲೆ 15:1ಎ 14:2 0-05% 0-19 
39. | ಶಿವಮ್ಮ ಕೋಂ ಹನುಮಂತರಾಯಪ್ಪ, ಪುಟ್ಟಮ್ಮ | ಶಿವಮ್ಮ ಪುಟ್ಟಮ್ಮ 79:1ಎ2 | ಖುಷ್ಕಿ ಉಳಿಕೆ ಉಳಿಕೆ 99:3 98 0-0134 | 0-06 

ಕೋಂ ಅಡವಯ್ಯ, ರಂಗಸ್ವಾಮಯ್ಯ ಬಿನ್‌ ರಂಗಸ್ವಾಮಯ್ಯ ಕೆಪಿ ಶಿವಣ್ಣ 

ಅಡವಯ್ಯ, ಕೆಪಿ ಶಿವಣ್ಣ ಬಿನ್‌ ಪುಟ್ಟರಂಗಯ್ಯ 
40. | ಶಿವಮ್ಮ ತಂದೆ ಲಕ್ಷಿ £ರಂಗಯ್ಯ ಶಿವಮ್ಮ 126 ಖುಷ್ಕಿ 97 ಉಳಿಕೆ 127 98 0-001/, 0-02 
41. | ಅಲ್ಲೇಗೌಡ ಬಿನ್‌ ಪುಟ್ಟಯ್ಯ ಅಲ್ಲೇಗೌಡ 127 ಖುಷ್ಕಿ 97 ಉಳಿಕೆ 128 126 0-00% 0-02 






















































































೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ ಭಾಗ - ೬ 
1 2 3 4 5 6 7 8 9 10 11 
42. | ಪುಟ್ಟರಂಗಯ್ಯ ಬಿನ್‌ ಹುಚ್ಚರಂಗಯ್ಯ ಪುಟ್ಟರಂಗಯ್ಯ 128 ಖುಷ್ಕಿ ಉಳಿಕೆ 98 127 0-00 0-02 
43. | ಈರಣ್ಣ ಬಿನ್‌ ಕರಿಯಪ್ಪ ಈರಪ್ಪ 129 ಖುಷ್ಮಿ 83 ಉಳಿಕೆ 130 98 0-01 0-04 
44. ಕರಿನಿಂಗಯ್ಯ ಬಿನ್‌ ಕರಿಯಪ್ಪ ಕರಿನಿಂಗಯ್ಯ 130 ಖುಷ್ಮಿ 82,83 ಉಳಿಕೆ 131 29 0-01 0-04 
45. | ಮಲ್ಲೇಶಯ್ಯ ಬಿನ್‌ ಕರಿಯಪ್ಪ ಮಲ್ಲೇಶಯ್ಯ 131 ಖುಷ್ಕಿ 82 ಉಳಿಕೆ 132 130 0-01 0-04 
46. ಅತಾವುಲ್ಲಾ ಬಿನ್‌ ಅಬ್ದುಲ್‌ ಜಲೀಲ್‌ ಅತಾವುಲ್ಲಾ 132 ಖುಷ್ಮಿ 82 ಉಳಿಕೆ 133 131 0-01 0-04 
47. ಅತಾವುಲ್ಲಾ ಬಿನ್‌ ಅಬ್ದುಲ್‌ ಜಲೀಲ್‌ ಅತಾವುಲ್ಲಾ 133 ಖುಷ್ಮಿ 82 ಉಳಿಕೆ 135 132 0-01 004. 
48. | ಚಿಕ್ಕಮ್ಮ ಕೋಂ ನರಸಯ್ಯ ಚಿಕ್ಕಮ್ಮ 142 ಖುಷ್ಠಿ ಉಳಿಕೆ 98 144 98 0-00), 0-02 
49. | ಆಂಜಿನಪ್ಪ ಬಿನ್‌ ಚನ್ನಿಗನರಸಯ್ಯ, ಗಂಗಾಧರಯ್ಯ | ಗಂಗಾಧರಯ್ಯ, ಅಂಜಿನಪ್ಪ, 144 ಖುಷ್ಕಿ ಉಳಿಕೆ 98 146 142 0-01 0-04 

ಬಿನ್‌ ಚನ್ನಿಗನರಸಯ್ಯ, ಬಸವರಾಜು ಬಿನ್‌ ಬಸವರಾಜು 
ಚನ್ನಿಗನರಸಯ್ವ 
50. | ನರಸಿಂಹಯ್ಯ ಬಿನ್‌ ಗುಬ್ಬಿಹುಚ್ಚ ನರಸಿಂಹಯ್ಯ 146 ಖುಷ್ತಿ ಉಳಿಕೆ 98 148 144 0-01 0-04 
51. | ಚನ್ನಬಸವಯ್ಯ ಬಿನ್‌ ಗುಬ್ಬಿಹುಚ್ಚ ಚನ್ನಬಸವಯ್ಯ 148 ಖುಷ್ತಿ ಉಳಿಕೆ 98 150 146 0-01 0-04 
52. | ಗುಂಡಯ್ಯ ಬಿನ್‌ ನರಸಿಂಹಯ್ಯ ಗುಂಡಯ್ಯ 150 ಖುಷ್ಠಿ ಉಳಿಕೆ 98 98 148 0-001, 0-02 
53. | ನರಸಮ್ಮ ಬಿನ್‌ ಲೇ:ಮಲ್ಲಕ್ಕ, ಲೋಕೇಶ್‌ ಬಿನ್‌ ನರಸಮ್ಮ ಲೋಕೇಶ್‌ 124 ಖುಷ್ಕಿ ಉಳಿಕೆ ಉಳಿಕೆ 94 94 0-02 0-07 
ವೀರಣ್ಣ 
54. | ಗಂಗಾಧರಯ್ತ ಬಿನ್‌_ಬೋರಶೆಟ್ಟಿ ಗಂಗಾಧರಯ್ಯ 125 ಖುಷ್ಕಿ ಉಳಿಕೆ ಉಳಿಕೆ 94 94 0-02 0-07 
55. | ಚಿಕ್ಕಮ್ಮ ಕೃಷ್ಣಪ್ಪ ಬಿನ್‌ ನರಸೇಗೌಡ ಚಿಕ್ಕಮ್ಮ ಕೃಷ್ಣಪ್ಪ 90 ಖುಷ್ಕಿ ಉಳಿಕೆ 158 94 158 0-03 0-11 
56. | ಜಿ. ಮರಿಗೆಪ್ಪ ಬಿನ್‌ ಗುರುಚನ್ನಬಸಪ್ಪ, ಬಿಎಸ್‌ ಜಿ ಮರಿಗೆಪ್ಪ, ಜಿಎಸ್‌ 158 ಖುಷ್ಕಿ ಉಳಿಕೆ ಉಳಿಕೆ 94 159 0-14 0-63 
ರಾಮಸ್ವಾಮಿ ಬಿನ್‌ ಬಿ ಶಿವರಾಮಯ್ಯ, ಜಿಎಂ ರಾಮಸಾಮಿ, ಜಿಎಂ 
ಮಹಮದ್‌ ಸಿರಾಜುದ್ದೀನ್‌ ಬಿನ್‌ ಮಹಮದ್‌ ಸಿರಾಜುದ್ದೀನ್‌ 
ಮೊಹುದ್ದೀನ್‌ಸಾಬ್‌ 
57. | ಮೋದೀನ್‌ಸಾಬ್‌ ಬಿನ್‌ ಗೌಸ್‌ಮೋದೀನ್‌ಸಾಬ್‌ | ಮೋದೀನ್‌ಸಾಬ್‌ 161 ಖುಷ್ಕಿ ಉಳಿಕೆ 163 94 162 0-15 0-67 
58. | ನಜೀರ್‌ ಬಿನ್‌ ಖಾಸಿಂಸಾಬ್‌ ನೂರುಲ್ಲಾ ಬಿನ್‌ ನಜೀರ್‌ ನೂರುಲ್ಲಾ ಬಾಬು 163 ಖುಷ್ಕಿ 161 ಉಳಿಕೆ 94 ಗುಬ್ಬಿ 0-12 0-54 
ಲೇ: ಕಾಸಿಂಸಾಬ್‌ ಬಾಬು ಉರುಫ್‌ ಶಿಬ್ಬೀರ್‌ ಉರುಫ್‌ ಶಬ್ಬೀರ್‌ ಗುಲಾಬ್‌ ಅಮಾನಿಕೆರೆ ಗಡಿ 
ಬಿನ್‌ ಲೇಟ್‌ ಕಾಸಿಂಸಾಬ್‌, ಗುಲಾಬ್‌ ಬಿನ್‌ ಲೇ: 
ಕಾಸಿಂಸಾಬ್‌ 
59. | ಜಿ ಶಿವಣ್ಣ ಬಿನ್‌ ಗಂಗಣ್ಣ ಜಿ ಶಿವಣ್ಣ 101:2 ಖುಷ್ಕಿ 101:1 ಉಳಿಕೆ 101:1 100:1 0-02 0-08 
ಒಟ್ಟು 8-00 | 13-16 
2. ಗ್ರಾಮ: ಹೊದಲೂರು 
60. | ನಂಜುಂಡಯ್ಯ ಬಿನ್‌ ಕೆಂಪಯ್ಯ ನಂಜುಂಡಯ್ಯ 170 ಖುಷ್ಮಿ ಕಿ.ಕು.ಗುಡಿ 6 ಕೆರೆ ಅಂಗಳ 171 ಉಳಿಕೆ 0-09 0-40 
61. | ಬೋರಯ್ಯ ಬಿನ್‌ ದೊಡ್ಡಯ್ಯ ಬೋರಯ್ಯ 171 ಖುಷ್ಕಿ ಕಿ.ಕು.ಗಡಿ 6, ಕೆರೆ ಉಳಿಕೆ 170 0-09 0-40 
ಅಂಗಳ 
62. | ದೊಡ್ಡಸೋಮಯ್ಯ ಬಿನ್‌ ಸೋಮಣ್ಣ ದೊಡ್ಡಸೋಮಯ್ಯ 168:1 ಖುಷ್ಕಿ ಕಿ.ಕು.ಗಡಿ ಉಳಿಕೆ 8 ಉಳಿಕೆ 8 0-02 0-07 



































































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ ೩೦೩ 
1 2 3 4 5 6 7 8 9 10 11 
63. | ಶಿವಲಿಂಗಪ್ಪ ಬಿನ್‌ ದೊಡ್ಡಸೋಮಯ್ಯ ಶಿವಲಿಂಗಪ್ಪ 8 ಖುಷ್ಟಿ ಕಿ.ಕು.ಗಡಿ 10:2 ಉಳಿಕೆ ಉಳಿಕೆ 0-10 0-50 
64. | ದೊಡ್ಡಸೋಮಯ್ಯ ಬಿನ್‌ ಸೋಮಯ್ಯ ಶಿವಲಿಂಗಪ್ಪ | ದೊಡ್ಡಸೋಮಯ್ಯ ಶಿವಲಿಂಗಪ್ಪ 10:2 ಖುಷ್ಕಿ 8 13 ಉಳಿಕೆ ಉಳಿಕೆ 0-19 0-76 

ಬಿನ್‌ ಸೋಮಯ್ಯ ಮೊ. 0-04 
ಭಾಗಾಯ್ತು 0-05 
65. | ನರಸಿಂಹಯ್ಯ, ಶಂಕರಯ್ಯ ಬಿನ್‌ ಮರಿಬಸವಯ್ಯ, ನರಸಿಂಹಯ್ಯ ಶಂಕರಯ್ಯ, 53:1 ಖುಷ್ಕಿ ಕಿ.ಕು.ಗಡಿ ಉಳಿಕೆ ಉಳಿಕೆ 53:2 004 0-16 
ಚಿಕ್ಕಚಲುವಯ್ಯ ಬಿನ್‌ ದೊಡ್ಡಚನ್ನಯ್ಯ, ಚಿಕ್ಕಚಲುವಯ್ಯ, ದೊಡ್ಡಚನ್ನಯ್ಯ 
ದೊಡ್ಡಚನ್ನಯ್ಯ ಬಿನ್‌ ದೊಡ್ಡಚಲುವಯ್ಯ 
66. | ಚನ್ನಯ್ಯ, ಚಿಕ್ಕಚಲುವಯ್ಯ, ಚಲುವಯ್ಯ ಚೆಂದ್ರಯ್ಯ | ಚಲುವಯ್ಯ, ಚಿಕ್ಕಚಲುವಯ್ಯ, 53:2 ಖುಷ್ಕಿ ಉಳಿಕೆ ಉಳಿಕೆ 53:1 53:3,4 0-02 0-08 
ಚನ್ನಯ್ಯ ಚಂದ್ರಯ್ಯ 
67. | ಚನ್ನಯ್ಯ, ಚಿಕ್ಕಚಲುವಯ್ಯ, ನರಸಿಂಹಯ್ಯ ಬಿನ್‌ ನರಸಿಂಹಯ್ಯ, ನಂಜುಂಡಯ್ಯ 54:3 ಖುಷ್ಕಿ 54:4 ಉಳಿಕೆ 54:3 54:4 0-04 0-15 
ಬೋರಲಿಂಗಯ್ಯ ದೊಡ್ಡನರಸಯ್ಯ, ಲಿಂಗಯ್ಯ, 
ಚಿಕ್ಕನರಸಯ್ಯ 
68. | ಬೋರನರಸಯ್ತ, ಕೆಂಪಯ್ಯ 54:8 ಖುಷ್ಮಿ 54:7 ಉಳಿಕೆ 54:3,6 ಉಳಿಕೆ 0-07 0-26 
69. | ಪಂಚಾಕ್ಷರಯ್ಯ, ಗಂಗಣ್ಣ ಸೋಮಶೇಖರಯ್ಯ, 56:1 ಖುಷ್ಕಿ 54:4 59 54:4 ಉಳಿಕೆ 0-02 0-09 
ಪಂಚಾಕ್ಟರಯ್ಯ, ಗಂಗಯ್ಯ 
70. | ಬವಾನಮ್ಮ ಬಿನ್‌ ಸಿದ್ದನಂಜಪ್ಪ, ಚಂದ್ರಮ್ಮ ಬಿನ್‌ ಬಸವರಾಜು, ಬವಾನಮ್ಮ 59 ಖುಷ್ಕಿ 56:1 60 ಉಳಿಕೆ ಉಳಿಕೆ 0-05 0-36 
ಸಿದ್ದನಂಜಪ್ಪ, ಸಿದ್ದಲಿಂಗಪ್ಪ ಬಿನ್‌ ನಂಜಪ್ಪ, ಚಂದ್ರಮೃ ಸಿದ್ದಲಿಂಗಪ್ಪ 
ಬಸವರಾಜು ಬಿನ್‌ ನಂಜಪ್ಪ 
71. | ನರಸಿಂಹದೇವರು, ಆಂಜನೇಯದೇವರು ಲಕ್ಷ್ಮೀಪತಯ್ಮ, ವೆಂಕಟಪತಯ್ಯ 60 ಖುಷ್ಮಿ 59 61:2ಎ ಉಳಿಕೆ ಉಳಿಕೆ 0-06 0-24 
72. | ಚಂದ್ರಪ್ಪ ಬಿನ್‌ ದೊಡ್ಡಚನ್ನಯ್ಯ ಚಂದ್ರಪ್ಪ 61:2ಎ ಖುಷ್ಕಿ 60 61:2ಎ ಉಳಿಕೆ 62:2ಎ 0-01 0-05 
73. | ದೊಡ್ಡಚನ್ನಯ್ಯ ಬಿನ್‌ ದೊಡ್ಡಚಲುವಯ್ಯ, ದೊಡ್ಡಚನ್ನಯ್ಯ, ಚಂದ್ರಪ್ಪ, 62:2ಎ ಖುಷ್ಕಿ ಉಳಿಕೆ 62:2ಬಿ ಉಳಿಕೆ ಉಳಿಕೆ 0-01 0-04 
ಚಿಕ್ಕಚಲುವಯ್ಯ ಬಿನ್‌ ದೊಡ್ಡಚನ್ನಯ್ಯ ಚಂದ್ರಪ್ಪ ಚಿಕ್ಕಚಲುವಯ್ಯ 
ಬಿನ್‌ ದೊಡ್ಡಚನ್ನಯ್ಯ 
74. | ನರಸಿಂಹಯ್ಯ ಬಿನ್‌ ಲಉವಯ್ಯ ನರಸಿಂಹಯ್ಯ 62:2ಬಿ ಖುಷ್ಟಿ 62:2ಎ 62:1ಬಿ ಉಳಿಕೆ ಉಳಿಕೆ 0-03 0-14 
75. | ಚನ್ನಯ್ಯ ಬಿನ್‌ ಚಲುವಯ್ಯ ಚನ್ನಯ್ಯ 62:1 ಖುಷ್ಟಿ 62:1ಬಿ 61:1 ಉಳಿಕೆ ಉಳಿಕೆ 0-02 0-09 
76. | ಮರಿಚನ್ನಮ್ಮ ಬಿನ್‌ ಚಲುವಯ್ಯ ಮರಿಚನ್ನಯ್ಯ 62:1ಬಿ ಖುಷ್ಮಿ 62:2ಬಿ 61:1ಎ ಉಳಿಕೆ ಉಳಿಕೆ 0-02 0-09 
77. | ನರಸಿಂಹಯ್ಯ, ಬೋರಯ್ಯ, ಲಿಂಗಯ್ಯ ನರಸಿಂಹಯ್ಯ, ಬೋರಯ್ಯ, 54:5 ಖುಷ್ಕಿ ಉಳಿಕೆ ಉಳಿಕೆ ಉಳಿಕೆ 54:4 0-02 0-08 
ನಂಜುಂಡಯ್ಯ, ಚಿಕ್ಕನರಸಿಂಹಯ್ಯ, ದೊಡ್ಡಯ್ಯ, ನಂಜುಂಡಯ್ಯ, ಚಿಕ್ಕನರಸಿಂಹಯ್ಯ, 
ನರಸಿಂಹಯ್ಯ ಬಿನ್‌ ಬೋರಲಿಂಗಯ್ಯ ಲಿಂಗಯ್ಯ, ದೊಡ್ಡನರಸಯ್ಯ, 
ದೊಡ್ಡನರಸಿಂಹಯ್ಯ, ನರಸಿಂಹಯ್ಯ 
78. | ದೊಡ್ಡನರಸಯ್ಯ ಬಿನ್‌ ಬೋರಲಿಂಗಯ್ಯ 54:6 ಖುಷ್ಮಿ 54:3 54:5 ಉಳಿಕೆ 54:8 0-02 0-08 
79. | ನರಸಿಂಹಯ್ಯ ಬಿನ್‌ ಬೋರಲಿಂಗಯ್ಯ 54:7 ಖುಷ್ಠಿ ಉಳಿಕೆ 54:3 ಉಳಿಕೆ ಉಳಿಕೆ 0-021, 0-09 
ಒಟ್ಟು 2-23, | 4-59 











ಭಾಗ - ೬ 









































೩೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ 
ಘೋಷ್ಟಾರೆ 

ಕ್ರ.ಸಂ. ಗ್ರಾಮ ಖುಷ್ಕಿ ಭಾಗಾಯ್ತು ಒಟ್ಟು 

1 | ಕಿಟ್ಟದಕುಪ್ಪೆ 7-23 0-17 8-00'/ 

2 | ಹೊದಲೂರು | 2-14, 0-09 2-231, 

ಜುಂಲಾ 9-38 0-26 10-24 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 170 ಎಂ. ವೆಂಕಟೇಶಮೂರ್ತಿ 


ಕಂದಾಯ ಸಚಿವಾಲಯ 
ಭೂ ಆರ್ಜನೆ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ : ಕಂಇ 40 ಭೂಸ್ವಾಚ 2005, ದಿನಾಂಕ: 19ನೇ ಮೇ 2006 
ಈ ಮೂಲಕ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರಾಜ್ಯ ಹೆದ್ದಾರಿಯನ್ನು ಅಗಲಪಡಿಸಿ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕೆ ಅಗತ್ಯವಾಗಿದೆ ಎಂದು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳವರ 
ಅಧಿಸೂಚನೆ ನಂ: ಎಲ್‌ಎಕ್ಯೂ:ಎಸ್‌ಆರ್‌:1/2005-06, ದಿನಾಂಕ:25.4.2005ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 
ಕರ್ನಾಟಕ ಅಧಿನಿಯಮ ಸಂಖ್ಯೆ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894(1)ರ ಎ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು 
ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ 
ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ಉಪವಿಭಾಗಾಧಿಕಾರಿಗಳು, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂಚೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಗಳ ಪ್ರಕಾರ್ಯವನ್ನು 
ನಿರ್ವಹಿಸಲು ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸರಿ ಭೂಮಿಗಳ ನಕಾಶೆಯನ್ನು ಪರಿಶೀಲನೆಗಾಗಿ ಉಪವಿಭಾಗಾಧಿಕಾರಿ ಮತ್ತು ಭೂ ಅರ್ಜನೆ ಅಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ) 





















































ಅನುಸೂಚಿ 
ಜಿಲ್ಲೆ : ಚಿತ್ರದುರ್ಗ ತಾಲ್ಲೂಕು : ಹಿರಿಯೂರು ಹೋಬಳಿ : ಐಮಂಗಲ ಗ್ರಾಮ : ಹರ್ತಿಕೋಟೆ 
ಕ್ರ. ವಿವರಣೆಯೊಂದಿಗೆ ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ಕ್ರ.ಸಂ. ಅಥವಾ ಗೇಣಿದಾರರ ಅಥವಾ ಹಿತಾಸಕ್ತಿ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ಆಕಾರ ರೂ. 
ನಿವೇಶನ ಸಂಖ್ಯೆ ಹೊಂದಿರುವ ವ್ಯಕ್ತಿಯ ಹೆಸರು ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ಪೈ. 
1 2 3 4 5 6 7 8 9 10 11 
1. ದ ಹೆಚ್‌.ಟಿ. ಸುಶೀಲಮ್ಮ ಕೋಂ ಹೆಚ್‌.ಟಿ. 287 ಖುಷ್ಕಿ ರಸ್ತೆ ರಿ.ಸ.ನಂ. 287 ರಲ್ಲಿ | ರಿ.ಸ.ನಂ.287 | ಸ.ನಂ. 286 0.05 0.10 
ಮೈಲಾರಪ್ಪ ಸುಶೀಲಮ್ಮ ಕೋಂ ಉಳಿದ ಜಮೀನು ರಲ್ಲಿ ಉಳಿದ 
ಮೈಲಾರಪ್ಪ ಜಮೀನು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 171 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ) 





ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜೂನ್‌ ೨೯, ೨೦೦೬ ೩೦೫ 





ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 
4(1) ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ:ಎಸ್‌ಎಲ್‌ಎಒ:ಎಸ್‌ಆರ್‌. (ತು) 9: 05-06, ದಿನಾಂಕ: 12ನೇ ಜೂನ್‌ 2006 
ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರ ಕಲಂ 4 (1)ನೇ ಪ್ರಕರಣದ ಮೇರೆಗೆ ಎಲ್‌ಎಕ್ಯೂ:ಎಸ್‌ಆರ್‌:174:05-06 
ದಿನಾಂಕ:16.3.2006 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 13.4.2003 ರಂದು 
ಕರ್ನಾಟಕ ರಾಜ್ಯ ಪತ್ರದ ಪುಟ 167 ರಿಂದ 170 ವರೆಗೆ ಭಾಗ-6 ರಲ್ಲಿ ಹಾಲನೂರು ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ 
ಭೂಸ್ವಾಧೀನಪಡಿಸಿರುವುದಾಗಿ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 






































ಅನುಸೂಚಿ 

ಜಿಲ್ಲೆ: ತುಮಕೂರು ಹೋಬಳಿ: ಕಸಬಾ 
ತಾಲ್ಲೂಕು: ತುಮಕೂರು ಗ್ರಾಮ: ಹಾಲನೂರು 

ಕ್ರಮ 41) ರಂತೆ ಪ್ರಕಟವಾಗಿರುವುದು 4(1) ಗೆ ತಿದ್ದುಪಡಿಯಾಗಿರುವುದು 

ಸಂಖ್ಯೆ ಸ.ನಂ ತರಹೆ ವಿಸ್ತೀರ್ಣ ಸ.ನಂ ತರಹೆ ವಿಸ್ತೀರ್ಣ 

22. 158:1ಎ ಖುಷ್ಮಿ 0-11 158:1ಬಿ ಖುಷ್ಮಿ 0-11 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌. 185 ಹೇಮಾವತಿ ನಾಲಾ ವಲಯ, ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಕಲಂ 48(1) ರದ ರದ್ದಿಯಾತಿ ಅಧಿಸೂಚನೆ 
ನಂ.ಕಂ.ಎಲ್‌ಎಕ್ಕೂ: ಕೊಹರೈಲ್ವೆ:ಸಿಆರ್‌.19:02-03, ದಿನಾಂಕ: 7ನೇ ಸೆಪ್ಟೆಂಬರ್‌ 2003 

1961ರ ಕರ್ನಾಟಕ ಅಧಿನಿಯಮ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894ರ ಕೇಂದ್ರ ಅಧಿನಿಯಮ (1), 1894ರ 
ಕಲಂ 48(1)ರ ಪ್ರಕರಣದ ಮೂಲಕ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರಕ್ಕೆ ಮುಂದಿನ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರುವ 
ಜಮೀನುಗಳ ಬಗ್ಗೆ ಸದರಿ ಅಧಿನಿಯಮದ ಅದೇ ಕಲಂ 4ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿರುವ ಅಧಿಸೂಚನೆ ಕ್ರಮಾಂಕ 
ಎಲ್‌ಎಕ್ಯೂ:ಕೊಹರೈಲ್ವೆ:ಸಿಆರ್‌.19:03-04,  ದಿನಾಂಕ:12.4.2004ರಲ್ಲಿ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಇವರಿಂದ ಅನುಮೋದನೆಯಾದ 
ಅಧಿಸೂಚನೆಯನ್ನು ದಿನಾಂಕ:29.4.2004ರ ಕರ್ನಾಟಕ ರಾಜ್ಯಪತ್ರದ ಭಾಗ-6ರಲ್ಲಿ ಪುಟದ ಸಂಖ್ಯೆ 260 ರಿಂದ 280 ರವರೆಗೆ ಪ್ರಕಟವಾಗಿರುತ್ತದೆ. ಸದರಿ 
ಗ್ರಾಮದಲ್ಲಿ ಭೂಸ್ವಾಧೀನವಾಗಿರುವ ಜಮೀನುಗಳ ಜಂಟಿ ತಪಾಸಣೆಯಲ್ಲಿ (ಜೆಎಂಸಿ) ಭೂಸ್ವಾಧೀನಕ್ಕೊಳಪಡುವ ಕ್ಷೇತ್ರವು ಕಡಿಮೆಯಾಗಿರುವುದರಿಂದ, ಸದರಿ 
ಪ್ರದೇಶವು ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ ಗೇಜ್‌ ಮಾರ್ಗ ಹಾಯ್ದು ಹೋಗಲು ಅವಶ್ಯವಿಲ್ಲದ್ದರಿಂದ ಸದರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಭೂಸ್ವಾಧೀನ 
ನಡವಳಿಕೆಯನ್ನು ಈ ತಿದ್ದುಪಡಿ ಮೂಲಕ ರದ್ದುಪಡಿಸಲಾಗಿದೆ. 



































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ಹೋಬಳಿ: ತೆಲಗಿ 
ತಾಲ್ಲೂಕು: ಹರಪನಹಳ್ಳಿ ಗ್ರಾಮ: ತೆಲಗಿ 
ಕ್ರ. | ದಿನಾಂಕ:29:4-2004 ರಲ್ಲಿನ ಜಂಟಿ ಮೋಜಣಿಯಲ್ಲಿ 4(1) ರ ಅನುಸೂಚಿ ಮತ್ತು ಜಂಟಿ 
ಸಂ. | 41) ರ ಅನುಸೂಚಿಯಲ್ಲಿರುವಂತೆ (ಜೆಎಂಸಿ) ಯ ಪ್ರಕಾರ ಮೋಜಣಿಯಲ್ಲಿನ ವ್ಯತ್ಕಾಸವನ್ನು 
ಕ್ರ. ಸಂ. ಸರ್ವೆ ನಂಬರ್‌ ವಿಸ್ತೀರ್ಣ ಎ.ಸೆಂ. ವಿಸ್ತೀರ್ಣ ಎ. ಸೆಂ. ಕಡಿಮೆಗೊಳಿಸಿದ ಕ್ಷೇತ್ರ ಎ.ಸೆಂ. 
1. 69 285:ಎ ಪೈಕಿ 0.42 0.27 0.15 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 186 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಪಟ್ಟಣ ಪಂಚಾಯಿತಿ ಕಾರ್ಯಾಲಯ, ಹರಪನಹಳ್ಳಿ 583 131 
ಅಧಿಸೂಚನೆ 


ಕ್ರ.ಸಂ. ಪ.ಪಂ/ಹಹಳ್ಳಿ/ಇತರೆ/10/2006-07, ದಿನಾಂಕ 13ನೇ ಜೂನ್‌ 2006 
ವಿಷಯ: ಹರಪನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಟ್ರೇಡ್‌ಗಳಿಗೆ ಪರವಾನಗಿ ಶುಲ್ಕ ಪರಿಷ್ಕರಿಸುವುದನ್ನು ಜಾರಿಗೊಳಿಸುವ 
ಕುರಿತು. 
ಉಲ್ಲೇಖ: 1) ಪ.ಪಂ.ಕೌನ್ಸಿಲ್‌ ತೀರ್ಮಾನ ಸಂಖ್ಯೆ 129:17.1.2006. 
2) ಪತ್ರಿಕಾ ಪ್ರಕಟಣೆ ದಿನಾಂಕ 8.3.2006. 
3) ಪ.ಪಂ.ಕೌನ್ಸಿಲ್‌ ತೀರ್ಮಾನ ಸಂಖ್ಯೆ 162: ದಿನಾಂಕ: 3.6.2006 
ಹರಪನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಟ್ರೇಡ್‌ಗಳಿಗೆ ಹಾಲಿ ವಿಧಿಸುತ್ತಿರುವ ಶುಲ್ಕ ತುಂಬಾ ಕಡಿಮೆ ಇರುವುದರಿಂದ ಹಾಗೂ 
ಸುಮಾರು ವರ್ಷಗಳಿಂದ ಪರಿಷ್ಕರಿಸದೇ ಇರುವುದರಿಂದ ಸದರಿ ಶುಲ್ಕಗಳನ್ನು ಉಲ್ಲೇಖ (1ರ ಕೌನ್ಸಿಲ್‌ ತೀರ್ಮಾನದಲ್ಲಿ ಪರಿಷ್ಕರಿಸಲು ಉದ್ದೇಶಿಸಿ 
ಶುಲ್ಕಗಳನ್ನು ಪರಿಷ್ಕರಿಸಿ, ಉಲ್ಲೇಖ (2)ರನ್ವಯ, ಸದರಿ ಪರಿಷ್ಕರಣೆಯ ಬಗ್ಗೆ ಸಾರ್ವಜನಿಕರಿಂದ ಸಲಹೆ ಸೂಚನೆ ಹಾಗೂ ಆಕ್ಷೇಪಣೆಗಳನ್ನು ಸ್ಥಳೀಯ 
ಜನತಾವಾಣಿ ಕನ್ನಡ ದಿನ ಪತ್ರಿಕೆಯಲ್ಲಿ ದಿನಾಂಕ: 8.3.2006 ರಂದು ಪ್ರಚುರ ಪಡಿಸಲಾಗಿತ್ತು. ಸದರಿ ಪತ್ರಿಕಾ ಪ್ರಕಟಣೆಯನ್ವಯ ಒಟ್ಟು 3 ತಕರಾರುಗಳು 
ಬಂದಿದ್ದು, ಸದರಿ ತಕರಾರು ಸಲ್ಲಿಸಿದ ಅರ್ಜಿದಾರರ ಅಹವಾಲು ವಿಚಾರಣೆಯನ್ನು ದಿನಾಂಕ: 26.5.2006 ರಂದು ನಡೆಸಲಾಗಿತ್ತು. ಹಾಗೂ ಈ ಬಗ್ಗೆ 
ಅಂತಿಮವಾಗಿ ದಿನಾಂಕ: 3.6.2006ರಂದು ಜರುಗಿದ ಪಟ್ಟಣ ಪಂಚಾಯಿತಿ ಕೌನ್ಸಿಲಿಂಗ್‌ ತೀರ್ಮಾನದಲ್ಲಿ ಸದರಿ ತಕರಾರು ಅರ್ಜಿಗಳು ಪರಿಗಣನೆಗೆ 
ಯೋಗ್ಯವಾಗಿಲ್ಲದ ಕಾರಣ ಹಾಗೂ ಪಟ್ಟಣ ಪಂಚಾಯಿತಿ ಆರ್ಥಿಕ ಸಂಪನ್ಮೂಲ ಕ್ರೂಢಿಕರಣ ಹೆಚ್ಚಿಸುವ ಹಿತದೃಷ್ಟಿಯಿಂದ ಸದರಿ ತಕರಾರುಗಳನ್ನು 
ಪರಿಗಣಿಸದೇ ಈಗಾಗಲೇ ನಿಗದಿಪಡಿಸಿರುವ ದರಗಳನ್ನು ದಿನಾಂಕ:1.4.2006 ರಿಂದ ಜಾರಿಗೆ ಬರುವಂತೆ ಜಾರಿಗೊಳಿಬೇಕೆಂದು ತೀರ್ಮಾನಿಸಿರುತ್ತದೆ. 
ಪ್ರಯುಕ್ತ ಮೇಲಿನ ಅಂಶಗಳಿಂದ ಹರಪನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವ್ಯಾಪಾರ ಮತ್ತು ಉದ್ದಿಮೆಗಳಿಗೆ ಅನುಜ್ಞಾ ಪತ್ರ (ಟ್ರೇಡ್‌ ಲೈಸೆನ್ಸ್‌) 
ನೀಡುವ ಬಗ್ಗೆ ಈ ಕೆಳಗೆ ನಮೂದಿಸಿರುವ ಟ್ರೇಡ್‌ಗಳ ಮುಂದೆ ಪರಿಷ್ಕರಿಸಿರುವ ದರಗಳು ಜಾರಿಗೆ ಬರುತ್ತವೆ. 


೩೦೬ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಜೂನ್‌ ೨೯, ೨೦೦೬ 


ಭಾಗ - ೬ 





ವಿವಿಧ ವ್ಯಾಪಾರ ಮತ್ತು ಉದ್ದಿಮೆಗಳಿಗೆ ಅನುಜ್ಞಾ ಪತ್ತ (ಟ್ರೇಡ್‌ ಲೈಸನ್ಸ್‌) 


ನೀಡುವ 


ಬಗ್ಗೆ ಲೈಸನ್ಸ್‌ ಶುಲ್ಕ ಪರಿಷ್ಕೃತ ಅನುಸೂಚಿ. 





ಕರ್ನಾಟಕ ಪುರಸಭೆಗಳ (ಲಾಡ್ಜಿಂಗ್‌ ಮತ್ತು 
ಬೋರ್ಡಿಂಗ್‌ಗಳ ನಿಯಮನ ಹಾಗೂ 


ತಪಾಸಣೆ) ಉಪನಿಯಮಗಳು - ೧೯೬೬ 





ಎ. ವರ್ಗದ ಊಟದ ಹೋಟೆಲ್‌ 





ಬಿ. ವರ್ಗದ ಊಟದ ಹೋಟೆಲ್‌ 





ಸಿ. ವರ್ಗದ ಊಟದ ಹೋಟೆಲ್‌ 








ಊಟ ಮತ್ತು ವಸತಿಗೃಹಗಳಿಗೆ 








ಅ) ೧ ರಿಂದ ೨೦ ಗ್ರಾಹಕ 
ಸೌಕರ್ಯವುಗಳ್ಳವು (ರೂಂ) 








ಆ) ೨೧ ರಿಂದ ೪೦ ಗ್ರಾಹಕ 
ಸೌಕರ್ಯವುಗಳ್ಳವು (ರೂಂ) 





ಇ) ೪೧ ರಿಂದ ಮೇಲ್ಕಟ್ಟು ಗ್ರಾಹಕ 
ಸೌಕರ್ಯವುಗಳ್ಳವು (ರೂಂ) 








ಮಾಂಸಹಾರಿ ಊಟದ ಹೋಟೇಲ್‌, ಮಿಲ್ಕಿ 
ಹೋಟೇಲ್‌ 














ಕರ್ನಾಟಕ ಪುರಸಭೆಗಳ (ಬರ್ಫ ತಯಾರಿಕೆ, 
ನಿಯಮನ ಹಾಗೂ ತಪಾಸಣೆ) 
ಉಪನಿಯಮಗಳು - ೧೯೬೬ 





ಐಸ್‌ ಫ್ಯಾಕ್ಟರಿ (ದೊಡ್ಡ ಪ್ರಮಾಣ) 





ಐಸ್‌ ಫ್ಯಾಕ್ಟರಿ (ಸಣ್ಣ ಪ್ರಮಾಣ) 








ಕರ್ನಾಟಕ ಪುರಸಭೆಗಳ (ಸೋಡಾವಾಟರ್‌, 
ತಯಾರಿಕೆಗಳ ನಿಯಮನ ಹಾಗೂ ತಪಾಸಣೆ) 
ಉಪ ನಿಯಮಗಳು - ೧೯೬೬ 











ಸೋಡಾ ವಾಟರ್‌ (ವಿದ್ಯುತ್‌ ಚಾಲಿತ 
ಯಂತ್ರದಿಂದ) 











ಸೋಡಾ ವಾಟರ್‌ (ಕೈ ಚಾಲಿತ ಯಂತ್ರದಿಂದ) 








ಕರ್ನಾಟಕ ಪುರಸಭೆಗಳ(ಕೈಗಾಡಿ ಹಾಗೂ 
ದೂಡುವ ಗಾಡಿಗಳ ಲೈಸನ್ಸ್‌) 








ಕೈಗಾಡಿ ಅಥವಾ ದೂಡುವ ಗಾಡಿ ಒಂದಕ್ಕೆ 

















ಕರ್ನಾಟಕ ಪುರಸಭೆಗಳ (ಕಾಳು, ಬೀಜ, 
ಮೆಣಸಿನಕಾಯಿ, ಮಸಾಲೆಗಳನ್ನು ಯಾಂತ್ರಿಕ 
ಸಹಾಯದಿಂದ ಬೀಸುವ ನಿಯಮನ 
(ನಿಬಂದನೆ) ಹಾಗೂ ತಪಾಸಣೆ 
ಉಪನಿಯಮಗಳು ೧೯೬೭ 











ಧಾನ್ಯ ಅಥವಾ ಬೀಜಗಳು (ಜೋಳ, ಗೋಧಿ, 


ರಾಗಿ, ಅಕ್ಕಿ, ಕಾಫೀ ಬೀಜ ಇತ್ಯಾದಿ) 








ಮೆಣಸಿನಕಾಯಿ, ಮಸಾಲೆ ಇತ್ಯಾದಿ 




















ಹಾಲಿ 
ವಿವರಣೆ (ವಿವಿ ಪರಿಷ್ಕೃತ 
ಅ.ಸಂ. ಹ ಇರುವ (ಪರಿಷ್ಕ ) 
ವ್ಯಾಪಾರ/ಉದ್ದಿಮೆಗಳ ಹೆಸರು) ಶುಲ್ಲ 
ಎ ಶುಲ್ಕ ಈ 
1 9, 3 4 
ಕರ್ನಾಟಿಕ ಪುರಸಭೆಗಳ (ಬ್ರೆಡ್‌ 
ಬೇಕರಿಗಳ ತಯಾರಿಕೆ ಉದ್ಯಮಗಳ 
೧. ಸ್ಥಳದ ನಿಯಮನ (ನಿಬಂದನೆ) 
ಹಾಗೂ ತಪಾಸಣೆ) 
ಉಪನಿಯಮಗಳು-೧೯೬೬ 
ಎ ಎ. ವರ್ಗದ ಬೇಕರಿ ಮ 500-00 
ಜಿ ಜಿ. ವರ್ಗದ ಬೇಕರಿ - 400=00 
ಸಿ ಸಿ. ವರ್ಗದ ಬೇಕರಿ ತ 3300-00 
ಕರ್ನಾಟಕ ಪುರಸಭೆಗಳ (ಮಾನವ 
ಆಹಾರ ಪೇಯಗಳ ತಯಾರಿಕೆ, 
೨. ಸಂಗ್ರಹ) ಮಾರಾಟಗಳ ಜಾಗಗಳ 
ನಿಯಮನ ಹಾಗೂ ತಪಾಸಣೆ) 
ಉಪನಿಯಮಗಳು - ೧೯೬೬ 
ಎ ಎ. ವರ್ಗದ ಹೋಟೆಲ್‌ 2 500=00 
ಬಿ | ಬಿ. ವರ್ಗದ ಹೋಟೆಲ್‌ ಜು 400=00 
ಸಿ ಸಿ. ವರ್ಗದ ಹೋಟೆಲ್‌ ತ 300-00 
ಡಿ ಟೀ ಸ್ಟಾಲ್‌ : ಕಾಫೀ ಬಾರ್‌ ಹ 200=00 
ಮಿಠಾಯಿ ಮತ್ತು ಸಿಹಿ ತಿಂಡಿ 
ಇ ಸಸಂ ತ್ರ 2007-00 
ಎಫ್‌ | ಖಾರಾ, ಮಂಡಕ್ಕಿ ಅಂಗಡಿ ೬ 200-00 
ಚಾಟ್‌ ಸೆಂಟರ್‌ (ಪಾನಿ ಪೂರಿ : 
ಜೆ ಹಾಟ್‌ ಚಿಪ್‌ ಇತ್ಯಾದಿ) - 200=00 
ಇ $ 
ತಂಪು ಪಾನೀಯ ಅಂಗಡಿ ಜ್ಯೂಸ್‌ 
ಹೆಚ್‌ ಡೆ ದಾ 
ತಸ: 200=00 
ಐ ಕಬ್ಬಿನ ಗಾಣ (ರಸ ತಯಾರಿಕೆ) ತ 200-00 
ಜೆ ಮಿನರಲ್‌ ವಾಟರ್‌ ತಯಾರಿಕೆ _ 500-500 
ಕೆ ಬಾರ್‌ ಮತ್ತು ರೆಸ್ಟೋರೆಂಟ್‌ - 500-500 
ಎಲ್‌ ಬ್ರಾಂಡಿ ಶಾಪ್‌, ವೈನ್‌ ಶಾಪ್‌ - 500=00 
ಎಂ | ಸಾರಾಯಿ, ಸೇಂದಿ ಅಂಗಡಿ - 500—00 








ಕರ್ನಾಟಿಕ ಪುರಸಭೆಗಳ (ಕಾಳುಗಳ 
ಹುರಿಯುವಿಕೆ) ಉಪನಿಯಮಗಳು ೧೯೬೬ 
ಎಲ್ಲಾ ತಹರೆ ಧಾನ್ಯ ಮತ್ತು ಬೀಜಗಳನ್ನು 
ಹುರಿಯುವುದು. 











ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ 












































































































































ಎ ಸ ಯ ನನು ಮತ್ತ 100700 | ಡು, ಈರ ಹಾಗೂ ಇತರೆ ಪ್ರಾಣಿಗಳಿಗೆ 

ಈ ಧೋಬಿ ಅಂಗಡಿ (ಯಾಂತ್ರಿಕ ಹಾಗೂ 200-00 ಸೂಲ, ವಾಹನ ಬಾಡಿಗೆ ಜಾತ 
ವಿದ್ಯುಚ್ಛಕ್ತಿ ಮೂಲಕ) ಕ್ರುರಣಭ' ಸಚ 

ಸಿ [ಧೋಬಿ ಅಂಗಡಿ (ಡ್ರೈ ವಾಷ್‌) ೫00300 ಹಲ 
ಕರ್ನಾಟಕ ಪುರಸಭೆಗಳ (ನೂಲು, ವಗೈರೆಗಳ ನಿಯಮನ ಹಾಗೂ ತಪಾಸಣೆ) 
ಅರಿವೆ, ಚರ್ಮಗಳಿಗೆ ಬಣ್ಣ ಹಾಕಲು, ಉಪನಿಯಮಗಳು ೧೯೬೬. 

೧೧. ಬ್ಲಿಚಿಂಗ್‌ ಮಾಡುವ ಉದ್ಯಮಗಳ ಹಸಿ ಅಥವಾ ಒಣ ಚರ್ಮ ಹದಮಾಡುವಿಕೆ 
ನಿಯಮನ ಮತ್ತು ತಪಾಸಣೆ) ಉಪ ಮತ್ತು ಪ್ಯಾಕ್‌ ಮಾಡುವುದು ಹಾಗೂ 
ನಿಯಮಗಳು ೧೯೬೭ ದಾಸ್ತಾನು 

ಚ ನೂಲು, ಅರಿವೆ, ಚರ್ಮಗಳಿಗೆ 200-00 ವ್ಯಕ್ತಿಯಿಂದ ಚರ್ಮದ ಸಾಮಾಗ್ರಿಗಳ 
ಬ್ಲೀಚಿಂಗ್‌ ಮಾಡುವುದು. ತಯಾರಿಕೆ 
ಸನಕ ಅರರ ಯಾಂತ್ರಿಕ ವಿಧಾನಗಳಿಂದ ಚರ್ಮದ 

೪3೬ |(ಸ್ಪಾಸತೆಗಳ ಬಗ್ಗೆ ಲೈಸನ್ಸು) ಸಾಮಾಗ್ರಿಗಳ ತಯಾರಿಕೆ 

ಷ್‌ ಉಪನಿಯ ಮಗಳು ೫% ಸವ [ಪಾದರಕ್ಷೆಗಳ ಅಂಗಡಿಗಳು ಅಥವಾ 

ಚಿ ಡಿ ಕೈಗಾರಿಕೆಗಳು 300-00 ಚರ್ಮದಿಂದ ತಯಾರಿಸಿದ ಸಾಮಾನುಗಳ 
ಕರ್ನಾಟಕ ಪುರಸಭಗಳ ಆ ಡಿಕ 
(ಇಲೆಕ್ಟೋಪ್ಲೇಟಿಂಗ್‌ ಉದ್ಯಮದ ೧) ಶೋ ರೂಂಗಳು ಹಾಗೂ ದೊಡ್ಡ 

೧೩ | ಜಾಗಗಳು ನಿಯಮನ ಹಾಗೂ ಅಂಗಡಿಗಳಂ 
ತಪಾಸಣೆ) ಉಪನಿಯಮಗಳು ೧೯೬೭. ೨) ಸಣ್ಣ ಅಂಗಡಿಗಳು, 

ಎ | ವಿದ್ಯುತ್‌ ಭನ ಅಥವಾ 500-00 | | ಚಲಿಸುವ ಗಾಡಿಗೆ ಚಪ್ಪಲಿ ಮಾರಾಟ 
ಲೆಕ ಸ (ಟಂಗ್‌ ದೊಡ್ಡ ಸೈಣಕಂತೆ ಚಪ್ಪಲಿ ದುರಸ್ತಿ ಸಣ್ಣ ಅಂಗಡಿಗಳು 

22 ಲೇಪನ ಅಲ 300-00 | (ಲಿಡ್‌ಕರ್‌ ಶೆಡ್‌ಗಳು ಸೇರಿದಂತೆ 
ಇಲೆಕ್ಟ್ರೋಪ್ಲೇಟಿಂಗ್‌ ಸಣ್ಣ ಕೈಗಾರಿಕೆ ರಾಗ್‌ 
ಕರ್ನಾಟಕ ಪುರಸಭೆಗಳ (ಅಮೂಲ್ಯ ಪುರನಟದಳ ಸಂಯಾವುಯೇ 

೦೪. | ಧಾತುಗಳ ನಾಜೂಕುಗೊಳಿಸುವ ಫಯ ಎಲುಬಿನ ಪುಡಿಯನ್ನು 

ತ ಹಾಗೂ ಕಸೂತಿ ಕೆಲಸಗಳ) ತಯಾರಿಸುವ, ಹುರಿಯುವ, 
ಉಪನಿಯಮಗಳು ೧೯೬೭ ಸ್ವಚ್ಚಗೊಳಿಸುವ, ಬೀಸುವ ಇತ್ಯಾದಿ 

ಜಿ ಚಿನ್ನ, ಬೆಳ್ಳಿ, ಅಂಗಡಿ ದೊಡ್ಡ 500-00 ಉದ್ಯಮಗಳ ನಿಯಮನ ಹಾಗೂ 
ಪ್ರಮಾಣ ತಪಾಸಣೆ) ಉಪನಿಯಮಗಳು ೧೯೬೭ 

ಜಿ ಚಿನ್ನ, ಬೆಳ್ಳಿ, ಅಂಗಡಿ ಸಣ್ಣ ಪ್ರಮಾಣ 30000 ಎಲುಬಿನ ಉದ್ದಿಮೆ 
ಚಿನ್ನ, ಬೆಳ್ಳಿ, ಕಸೂತಿ: ಆಭರಣ ಕರ್ನಾಟಕ ಪುರಸಭೆಗಳ (ಸಾರ್ವಜನಿಕ 

ಸಿ ತಯಾರಿಕೆ' ಕೆಲಸ ಒಬ್ಬನೇ 100-700 ಮಾರುಕಟ್ಟೆ ಹಾಗೂ ಕಸಾಯಿ ಖಾನೆಗಳ 
ಮಾಡುವುದು ನಿಯಮನ ಹಾಗೂ ತಪಾಸಣೆ) 

ಡಿ ಇನು ೫ ಜನರ ತನಕ 200700 | |ಉಪನಿಯಮಗಳು ೧೯೬೬ 

ಎ ಚಿನ್ನ, ಬೆಳ್ಳಿ ಕಸೂತಿ: ೫ ಕ್ಕಿಂತ ಹೆಚ್ಚು 300-00 ಎ ಸಕ ಲೈಸನ್ಸ್‌ ಫೀ 
ಜನ ಕೆಲಸ ಮಾಡುವುದು ಕಸಾಯಿ ಖಾನೆ ಫೀ ಪ್ರತಿ ಆಡು : ಕುರಿ. 
ಕರ್ನಾಟಿಕ ಪುರಸಭೆಗಳ (ಚೀನಿ ಕುರಿಯ ಮತ್ತು ಮೇಕೆ ಮಾಂಸದ ಅಂಗಡಿ 
ಮಣ್ಣಿನ ಸ್ಯಾನಿಟರಿ ವೇರ್ಸ್‌ಗಳು, ಡ್‌ 

೧೫. | ಹೆಂಚು, ಗಡಿಗೆಗಳ ತಯಾರಿಕೆ, ಮು ಸು 
ಸಂಗ್ರಹ ನಿಯಮನ ಮತ್ತು ಮೀನಿನ ಮಾಂಸದ ಅಂಗಡಿ 
ತಪಾಸಣೆ ಉಪನಿಯಮಗಳು i ಕೋಳಿ ಮಾಂಸದ ಅಂಗಡಿ 

ಎ | ನೈರ್ಮಲ್ಯ, ಸ್ಯಾನಿಟರಿ ವಸ್ತುಗಳ P0000 BESS ಗತಿ 
ತಯಾರಿ ಹಾಗೂ ಮಾರಾಟ ಹಣ್ಣು, ಹಂಪಲು ಮಾರಾಟ ಸಗಟು 

ಚ ಹೆಂಚುಗಳ ತಯಾರಿಕೆ ಹಾಗೂ 400-00 ವ್ಯಾಪಾರ 
ಮಾರಾಟ ಚಿಲ್ಲರೆ ವ್ಯಾಪಾರ 

ನಿ ಹ ತಯಾರಿಕ ಹಾಡೂ 300-00 | | ಹೂವು ಮತ್ತು ಹೂವಿನ ಹಾರ ಮಾರಾಟ 
ಕರ್ನಾಟಕ ಪುರಸಭೆಗಳ (ಪ್ರಾಣಗಳ ಸತ ಸ್ಟಕ್‌ತ 

ಎ೬ | ಶವ ನಾಶಪಡಿಸುವಿಕೆ ನಿಯಮನ) ಚೆಲ್ಪರೆ ವ್ಯಾಪಾರ 

i ಉಪನಿಯಮಗಳು ೧೯೬೬. ತರಕಾರಿ ಅಥವಾ ಕಾಯಿ ಪಲ್ಯಗಳ 
ಪ್ರತಿ ಪ್ರಾಣಿಗಳ ಶವ ಸಾಕಾಣಿಕೆ ಫೀ ಮಾರಾಟಿ ಸಗಟು ವ್ಯಾಪಾರ 

ಈ ಕುದುರೆ. ಎಮ್ಮೆ ಹಾಗೂ ಇತರೆ 100-00 ಚಿಲ್ಲರೆ ವ್ಯಾಪಾರ. 





ಪ್ರಾಣಿಗಳಿಗೆ ಕೂಲಿ, ವಾಹನ ಬಾಡಿಗೆ 

















ತರಕಾರಿ ಅಥವಾ ಕಾಯಿ ಪಲ್ಕಗಳ ಮಾರಾಟ 
ಸಗಟು ವ್ಯಾಪಾರ 













































































































































































೩೦೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೨೯, ೨೦೦೬ ಭಾಗ - ೬ 
ಸರಲ: ಪುರಿನಟೆಡಳ (ಸವೆಯದ ಸೈಕಲ್‌ಗಳ ದುರಸ್ತಿ/ಬಾಡಿಗೆ ಕೊಡುವ 
೨೦. ಹಾಗೂ ಪ್ಲಂಬರ್‌ರಿಗೆ ಲೈಸೆ 5) ಅಂಗಡಿ 
ಉಪನಿಯಮಗಳು ೧೯೬೬ 
ಟೈರ್‌ ರಿಟ್ಟೇಡಿಂಗ್‌ ವರ್ಕ್‌ 
ಪ್ಲಂಬರ್‌ ವಾರ್ಷಿಕ ಲೈಸನ್ಸ್‌ ಫೀ 500-500 ಡ್‌ ಡೆ 
ಖಾಯಂ ಠೇವಣಿ 1000-00 | | ೫ ಜನರವರೆಗೆ ಕೆಲಸ ಮಾಡುವುದು 
ಸಹಾ ಬಕ ಪ್ರದಸ ೧೦ ಜನರವರೆಗೆ ಕೆಲಸ ಮಾಡುವುದು 
(ಅಪಾಯಕಾರಕ, ಅಸಹ್ಮಕಾರಕ 
ಉದ್ಯಮಗಳಿಗೆ ಚಹೇಶಾಗನುವೆ ೨೦ ಜನರವರೆಗೆ ಕೆಲಸ ಮಾಡುವುದು 
ಜೆ 
೨೪ | ಸ್ಥಳಗಳ ನಿಯಮನ ಮತ್ತು ೨೧ ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡುವುದು 
NE 
ತಪಾಸಣೆ ತಾಮ್ರ ಕೆಲಸ ಮಾಡುವುದು 
ಉಪನಿಯಮದಳು ೧೯೬೭. 
ಎ ಮುದ್ರಣಾಲಯ 
೧) ಕಲ್ಲಚ್ಚು ಮುದ್ರಣಾಲಯ ಅಥವಾ 
ವಿದ್ಯುತ್‌ಚಾಲಿತ ಗಾಜು ಕತ್ತರಿಸುವುದು 
ಮುದ್ರಣಾಲಯ. ನಯಗೊಳಿಸುವುದು ಹಾಗೂ ಜರೆ 
೫ ಕೆಲಸಗಾರರವರೆಗೆ ಕೆಲಸ 200-00 ಮಾಡುವುದು 
ಮಾಡಿಸುವುದು ಅಮೃತ ಶಿಲೆ ಕಲ್ಲು ಕತ್ತರಿಸುವುದು 
೫-೧೫ ಕೆಲಸಗಾರರವರೆಗೆ 3007-00 ಅರೆಯುವುದು 
೧೫ ಕ್ವಿಂತ ಹೆಚ್ಚು, 40000 ಸಜ್ಜು ಮಾಡುವುದು ಅಥವಾ 
೨) ಆಫ್‌ಸೆಟ್‌ ಮುದ್ರಣಾಲಯ ನಗಳ ಸುಷುಥ3 
1 ಅ ಜಸ AE 
ತೆಗೆಯುವುದು 
(ಆದರೆ ಬೆಲೆ ಬಾಳುವ ಲೋಹವನ್ನು 
ಯಾವುದೇ ವಿಧಾನದಿಂದ ಚಲನಚಿತ ಇ 
ಸಿ Ai ಸ 4 500700 | | ಹೊರತುಪಡಿಸಿ) ಲೋಹವನ್ನು 
ರ ನರು ಕತ್ತರಿಸುವುದು, ಸುತ್ತಿಗೆಯಿಂದ 
8 | ರೇಷ್ಮ ಗೂಡಿನಿಂದ ರೇಷ್ಮೆ ನೂಲು ಬಡಿಯುವುದು, ಕೊರೆ ಕಾಯಿಸುವ್ಮಳ್ಳಜ್ಮಿ 
ತಥಿಯಿುದತ ೫ಪ್ಲಿ ಇತರೆ ಯಾವುದೇ ಕ್ರಮದ 
1) ದ್ವಿಚಕ್ರವಾಹನಗಳ 200-00 ಮೂಲಕ ಲೋಹವನ್ನು 
ಸರ್ವೀಸ್‌ ಸ್ಟೇಷನ್‌ ಸಂಸ್ಕರಿಸುವುದು, ಹೊ 
2) ಮೂರು ಚಕ್ರ ಅಥವಾ ಭಾಗಗಳನ್ನು ಜೋಡಿಸುವುದು, 
ನಾಲ್ಕು ಚಕ್ಪ ವಾಹನಗಳ 30000 | | ಕೊರೆಯುವುದು, ಒತ್ತುವುದು, %ರದಿಂದ 
ಸರ್ವೀಸ್‌ ಸ್ಟೇಷನ್‌ ಉಜ್ಜು ವುದು, ನಯಗೊಳಿಸುವುದು 
3) ದ್ವಿಚಕ್ರ ವಾಹನಗಳ 200-00 | ವರ್ಕ್‌ಶಾಪ್‌ಗಳು ಸಣ್ಣ ಪ್ರಮಾಣ 
9 
ಲ ಬತ ವರ್ಕ್‌ಶಾಪ್‌ಗಳು ದೊಡ್ಡ ನೃಮಾಣ 
4) ಮೂರು ಚಕ್ಪ ಅಥವಾ ತ 
ವ್‌ 9 ಸ್ಟ 
ನಾಲ್ಕು ಚಕ್ರ ವಾಹನಗಳ 60-00 NE ರಡಿ 
ದುರಸ್ತಿ ಗ್ಯಾರೇಜ್‌ ಸಖರಸಿಣ್‌ 
5) ಟ್ಯಾಕ್ಟರ್‌ ಗ್ಯಾರೇಜ್‌ 400500 | |_ ಕಲರ್‌ ಲ್ಯಾಬ್‌ಗಳು 
6) ಭಾರ ವಾಹನಗಳ ರೇಡಿಯೋ (ವೈರ್‌ಲೆಸ್‌ ಸೆಟ್‌ 
9 
ತ (ಬಸ್ಸು,ಲಾರಿ) ದುರಸ್ತಿ 500-00 ತಯಾರಿಕೆ_ತಯಾರಿಕ,ಮಾರಾಟ,ದುರಸ್ಸಿ 
ಗ್ಯಾರೇಜ್‌ ಡಿಯೋ ದುರಸ್ತಿ 
7) ಹೊಸ ವಾಹನಗಳ ದೂರದರ್ಶನಗಳ ಮಾರಾಟ, ದುರಸ್ತಿ 
ಮಾರಾಟ, ಸೇವೆ (ಶೋ 5007-00 ದೂರದರ್ಶನಗಳ ದುರಸ್ತಿ 
ರೂಂಗಳು) ಎಲೆಕ್ಟ್ರಾನಿಕ್ಸ್‌ ಸಾಮಾಗ್ರಿಗಳ ಮಾರಾಟ 
8) ವಾಲ್‌ ಕ್ಲೋನೈಜಿಂಗ್‌ 
) ಣೆ 1007-00 | | ಎಲೆಕ್ಟಾನಿಕ್ಸ್‌ ಸಾಮಾಗ್ರಿಗಳ ದುರಸಿ 
ವರ್ಕ್ಸ್‌ ಬ್ರ ಣ [9 ಮಂ 
9) ಟ್ರಾಕ್ಟರ್‌ ಟ್ರಾಲಿಗಳ 500-00 ಜಾ ಚ ಸಹಾಯ 0ದ ಹತ್ತಿ, ರೇಷ್ಮೆ, ಚ 
ತಯಾರಿಕೆ ದುರಸ್ತಿ ಆರ್ಟ್‌ ಸಿಲ್ಕ್‌ ಅಥವಾ ಸೆಣಬು ಅಥವಾ ಉಣ್ಣೆ 
೧೦) ಲಾರಿ, ಬಸ್‌ಗಳ ಬಾಡಿ 7; ನೂಲುವುದು ಅಥವಾ ನೇಯುವುದು 
ನಿರ್ಮಾಣ ದುರಸ್ತಿ ಸ 1) © ರಿಂದ ೧೦ ಮಗ್ಯಕ್ಕೆ 
೧೦) ಸೈಕಲ್‌ ಮತ್ತು 2) ೧೧ ರಿಂದ ೨೦ ಮಗ್ಯಕ್ಕೆ 
ಬಿಡಿಭಾಗಗಳ ಮಾರಾಟ ಹಾಗೂ 400=00 





ದುರಸ್ತಿ 














3) ೨೦ ಕ್ಕಿಂತ ಮೇಲ್ಪಟ್ಟು ಮಗ್ಗಕ್ಕೆ 














ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಜೂನ್‌ ೨೯, ೨೦೦೬ ೩೦೯ 








ಯಂತ್ರ ಅಥವಾ ವಿದ್ಯುತ್‌ 
ಶಕ್ತಿಯಿಂದ ದಿಮ್ಮಿ ಅಥವಾ 














ಎನ್‌ | ಮರಕೊಯ್ಯುವುದು ಅಥವಾ 
ಕತ್ತರಿಸುವುದು ಸಾಮಿಲ್‌ಗಳು 
ಒ | ಮರದ ಪ್ಲೇನಿಂಗ್‌ ಮಷಿನ್‌ಗಳು 400-00 
ಪ ತವರದ (ಕಲಾಯಿ) ಕೆಲಸ ಚ್‌ 
ಮಾಡುವುದು 
೨೨ 

















ಕರ್ನಾಟಕ ಪುರಸಭೆಗಳ ಅಧಿನಿಯಮ ೧೯೬೪ ರ ಕಲಂ 


ಈ ಕೆಳಕಂಡ ಯಾವುದೇ ವಸ್ತುವನ್ನು ಯಾವುದೇ ಕಮದ ಮೂಲ 


೨೫೬ರಡಿ ರಚಿತವಾದ ಅನುಂಧ ೧೩ 


ಭಾಗ - ೧|_ ಸೆಣಬು (ಹೆಂಪ್‌) 





ಹತ್ತಿ ಬೀಜಗಳು (ಜಿನ್ನಿಂಗ್‌ 
ಕಾರ್ಬಾನೆಗಳಲ್ಲದವು) 
ಕೊಬ್ಬು 








ಬಿರುಸುಬಾಣಗಳು / 
ಪಟಾಕಿಗಳು/ ಫೈರ್‌ ವರ್ಕ್ಸ್‌ 
ಅಗಸೆನಾರು ಪ್ದಾ ಕ್ಸ್‌ 
ಮುದ್ರಣ, ಬರವಣಿಗೆ, 








ಮುದ್ರಿಸುವುದು ಇತ್ಯಾದಿಗಳಿಗಾಗಿ 





ಅನಿಲ 

ತುಪ್ಪ (ತಯಾರಿಕೆ ಹಾಗೂ 
ಮಾರಾಟಿ) 

ಗಾಜು ಅಥವಾ ಗಾಜಿನ ವಸುಗಳು 
ಕೋವಿ ಮದ್ದು 




















ಕ ಕೀಟನಾಶಕ / ಸೋಂಕು ವಾರಕಗಳು 











ಚರ್ಮ, ಬಟ್ಟೆ ಅಥವಾ ರೆಗ್ಲಿನ್‌ 








ತಯಾರಿಸುವುದು, ಹುರಿಯುವುದು, ಪ್ಯಾಕ್‌ಮಾಡುವುದು, ಒತ್ತುವುದು, ಬಟ್ಟೆ ಅಥವಾ ನೀರು ನಿರೋಧಕ 


ಶುದಿ ದೊಳಿಸುವುದು, ಸ್ವಚ್ಚ ದೊಳಿಸುವುದು, ಕುದಿಸುವುದು, 


ಕರಗಿಸುವುದು, _ ಅರೆಯುವುದು ಅಥವಾ 


ಸಿದ್ದಗೊಳಿಸುವುದು, ಸುಣ್ಣ 
ದ್‌ 















ದಾಸ್ತಾನುಗೊಳಿಸುವುದು ಮುಂತಾದ ಉದ್ದಿಮೆಗಳು. 


























ರಾ 
ಅಗಸೆ ಎಣ್ಣೆ 


































































































ಸಿಲ್ಕ್‌ ಜುಂಗು, ಆರ್ಟ್‌ ಸಿಲ್ಕ್‌ ನೂಲು, 
ಉಣ್ಣೆ ಅಥವಾ ಉಣ್ಣೆಯ ಕಸ ಅಥವಾ 
ಜುಂಗು 








5 ಪಗಳು (ದೇಶೀಯ ಸಿನರ್‌ಮುಗಳು) Ni ಬೆಂಕಿ ಕಡ್ಡಿ 
ನಶ್ಯ, ಸಿಗರೇಟುಗಳು 500-00 ಹಾಸಿಗೆಗಳು ಮತ್ತು ದಿಂಬುಗಳು 
ಬೀಡಿ ಕಂಪನಿ ಮೇಣಗಪಟ (ಆಯಿಲ್‌ ಕ್ಲಾತ್‌) 
ನಶ್ಯ ಕಂಪನಿ 300-00 ಎಣ್ಣೆ (ಪೆಟ್ರೋಲಿಯಂ ಎಣ್ಣೆ 
ಸತರ ಹೊರತುಪಡಿಸಿ) 

EE 500=00 | |ಅ. ಯಂತ್ರ ಶಕ್ತಿಯ ಸಹಾಯದಿಂದ 

೨ | ಬೇಕ್‌ಲೈಟ್‌ ಸರಕುಗಳು 200-00 ಕೈ ಶಕ್ತಿಯ ಸಹಾಯದಿಂದ 

೩ | ಸಿಡಿಮದ್ದು 500-00 ಇ. ಪ್ರಾಣಿಗಳ ಗಾಣದ 

೪ ಕೈ ಶಕ್ತಿಯ ಮೂಲಕ ತಯಾರಿಸುವ ಸಂದ 
ಇಟ್ಟಿಗೆಗಳು ಅಥವಾ ಹಂಚುಗಳು 400-00 ಔಷಧೀಯ ಅಥವಾ ವೈದ್ಯಕೀಯ 

ಇ ಯಂತ್ರ ಕಹಮ ಮೂ ಉತ್ಪನ್ನಗಳು 
ತಯಾರಿಸುವ ಇಟ್ಟಿಗೆಗಳು ಅಥವಾ ಸಮ | ERE 

ಕಾಗದ ಅಥವಾ ರಟ್ಟು 
ಹಂಚುಗಳು ತ ಟಿ 
ಕಪ್ಪುರಾಳ (ಪಿಚ್‌) 

೬ | ಬ್ರಷ್‌ಗಳು 20000 ಪ್ಲಾಸ್ಟಿಕ್‌ ಸರಕುಗಳು 

೭ | ಮೇಣದ ಬತ್ತಿಗಳು 200=00 ಕೈ ಶಕ್ತಿಯ ಮೂಲಕ ಕುಂಬಾರಿಕೆ 

೮ | ಕರಳು ಹುರಿ 200-00 ಯಾಂತ್ರಿಕ ಅಥವಾ ಇತರೇ 

೯ | ಸೆಲ್ಯುಲಾಯ್ಮ್‌ ಅಥವಾ ಸೆಲ್ಯುಲಾಯ್ಡ್‌ ಶಕ್ತಿಯಿಂದ 
ಗ 200=00 ಮಾಡುವಂಥ ಕುಂಬಾರಿಕೆ (ಕೈ 

೧೦ | ಸಿಮೆಂಟ್‌ ಕಾಂಕ್ರೀಟ್‌ ವಿನ್ಯಾಸಗಳು, 500-00 ಹೊರತುಪಡಿಸಿ) 
ಮಾದರಿಗಳು ರಬರ್‌ ಅಥವಾ ರಬ್ಬರ್‌ ಸರಕುಗಳು 

೧೧ | ಇದ್ದಿಲು 200-00 ಸಾಬೂನು 

ರ ರಂಗಾಯಣಗಳ 300=00 | |ಅ. ಕೈಯಿಂದ ತಯಾರಿಕೆ 

೧೬1 ಾಪುಭೇ ಸಹಜದ ಸಯಂಧಪಲ್ಲಿ 500-00 | | ಮಾಂತ್ರಿಕ ಸಹಾಯದಿಂದ ತಯಾರಿಕೆ 
ಚಲನಚಿತ್ರ ಫಿಲಂಗಳ ಪಟ್ಟಿಗಳು ಸಕರೆ 

ಸ 

೧೪ | ಕಾಂತಿವರ್ಧಕಗಳು ಅಥವಾ ಪ್ರಸಾಧನ ಚರ್ಬಿ (ಕೊಬ್ಬು) 
ಸರಕುಗಳು 400=00 ಟಾರ್‌ (ಡಾಂಬರೆಣ್ಣೆ) (ಬಿಟುಮಿನ್‌) 

೧೫ | ಹತ್ತಿ, ಹತ್ತಿಕಸ, ಹತ್ತಿ ಜುಂಗು, ವಾರ್ನೀಸು 
ಹತ್ತಿನೂಲು, ರೇಷ್ಮೆ, ರೇಷ್ಮೆ ನೂಲಿನ ಮರದ ಪೀಠೋಪಕರಣಗಳು, 

ಮ 9. ಅವ 
ಜುಂಗನ್ನೊಳಗೊಂಡ ರೇಷ್ಮೆ, ಆರ್ಟ್‌ ಫಲಿ ಮೇಯಾಮಗಳಲ 
300=00 ಶೋಕಾಸ್‌ 

















ಅಥವಾ ಮರದ ಅಥವಾ ಪ್ಲೈವುಡ್ಡಿನ 
ಸ ಧದ ಮರದ ಇತರೆ ಸಾಮಾನುಗಳು 

















ಭಾಗ - ೬ 


ಇ 


೩೧೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೨೯, ೨೦೦೬ 


ಲೈಸನ್ಸ್‌ ಪಡೆಯದೇ ಯಾವುದೇ ಆವರಣದಲ್ಲಿ 
































































































































































































































ದಾಸ್ತಾನು ಮಾಡಲಾಗದಂತ ವಸ್ತುಗಳು ಸ 
ಎ [ಹಿಂಗು -[ 200-00 ಮು 
ius 200-00 pi 
೩ | ಬಿದಿರುಗಳು / ಬೊಂಬು / ಪೋಲ್ಡ್‌ - | 200-500 
ತ ತಗ | 500-00 ನೈಟ್ರೋ ಸೆಲ್ಯುಲೋಸ್‌ ಪೇಂಟ್‌, ಲ್ಯಾಕರ್‌ 
ಪೇಂಟ್‌, ಇನಾಮೆಲ್‌ ಪೇಂಟ್‌ ಅತ್ಕಾದಿಯಂಥ 
_ ಸಿಡಿಮದ್ದು ಹೆ ೨0030 ಸ್ಫೋಟಕ ಪೇಂಟ್‌ 
Ee | 200-00 ತ ನವ 
5 ಕ್ಯಾಲ್ವಿಯಂ ಶಾಟ್‌ (ಸುಣ್ಣ - 0050 ಮೀನಿನ ರೆಕ್ಕೆ ಸಾ ಔಷ ಮೀನು 
೯ | ಕಾರ್ಡ್‌ಬೋರ್ಡ್‌ (ರಟ್ಟು) - 200=00 ಇ 11... 
೧೦. | ಸೆಲ್ಯುಲಾಯ್ಡ್‌ / ಸೆಲ್ಯುಲಾಯ್ಡ್‌ 200-00 ಜ್‌ ಚ ಉೂ 
ಪದಾರ್ಥಗಳು ಸು ಬಾಣಗಳು 
೧೧_ ಇದ್ದಿಲು - | 20000 ಕಥ ನಾಲಂ 
೧೨ | ದ್ರವ ರಾಸಾಯನಿಕಗಳು ನ 200-500 ಫೆಲ್ಮನಿಕ್‌ ಲವಣ 
೧೩ | ದ್ರವೇತರ ರಾಸಾಯನಿಕಗಳು - | 200=00 ಪಾದರಸದ ಫೆಲ್ಮನಿಕ್‌ ಲವಣ 
೧೪ | ಮೆಣಸಿನಕಾಯಿ - 200=00 ಬೆಳ್ಳಿಯ ಫೆಲ್ಮನಿಕ್‌ ಲವಣ 
೧೫ | ಕ್ಲೋರೈಡ್‌ ಮಿಶ್ರಣ - 200=00 ಜಿಲಾಟಿನ್‌, ಜಿಲಾಟಿನ್‌ ಸಿಡಿಮದ್ದು 
೧೬ | ಚಲನಚಿತ್ರ ದರ್ಶಕ ಫಿಲಂಗಳು ಹುಲ್ಲು (ಒಣಹುಲ್ಲು ಅಥವಾ ಮೇವು) 
ದಹ್ಯವಲ್ಲದ ಅಥವಾ ಅಸಿಡೆಂಟ್‌ ಸಿಡಿ ಹತ್ತಿ (ಗನ್‌ ಕಾಟನ್‌) 
ಅಧಾ ಕಾ ತಳವುಕ್ನ ಚಬ್ಪತಟ ತ್ವ ಅ) ಕೋಪಿ ಮದ್ದು 
ಫಿಲಂಗಳು ಒಳಗೊಂಡಂತೆ ಆ) ಸೋನ ಆಂಗಡಿ 
ಅ) ಚಲನಚಿತ್ರ ಮಂದಿರ - | 500=00 ವಾ 
ಆ) ವಿಡಿಯೋ ಚಿತ್ರಮಂದಿರ - | 400=00 ಧ್‌ 
ಇ) ಡಿಸ್ಕ್‌ ಅಂಟೇನಾ 500-00 ಧಾ 
ಮು, ಸೆಣಬಿನ ಬಟ್ಟೆ ಗೋಣಿ ಚೀಲದ ಬಟ್ಟೆ 
೧೭ | ಒತ್ತಿದ ಬೇಲು ಅಥವಾ ಬೋರುಗಳಲ್ಲಿ ಜು 1 
ಹ ಸ 6 - | 400-500 ಗೊರಸುಗಳು 
ತ ಹ ಕೊಂಬುಗಳು 
೧೮ ಬಟ್ಟೆ ಅಥವಾ ಹತ್ತಿ, ಉಣ್ಣಿ, ರೇಷ್ಮೆ, 
ಆರ್ಟ್‌ ಸಿಲ್ಕು ಇತ್ಯಾದಿ ಉಡುಪುಗಳು ಸುವಾಸನ ಬವ್ಯ ಅಥವಾ ಸುಗಂಧ 
ಸಂಗ್ರಹಣೆ ಮತ್ತು ಮಾರಾಟ ಗೋಣಿನಾರು 
ಅ) ಎ ದರ್ಜೆ ಬಟ್ಟೆ ಅಂಗಡಿ ವ 500-00 ಖೋಕಾಸ್‌, ಪೆಟ್ಟಿಗೆಗಳು, ಪೀಪಾಯಿಗಳು, 
ಆ) ಬಿ ದರ್ಜೆ ಬಟ್ಟೆ ಅಂಗಡಿ ಡಿ 400-500 ಪೀಠೋಪಕರಣಗಳು 
ಇ) ಸಿ ದರ್ಜೆ ಬಟ್ಟೆ ಅಂಗಡಿ _ | 300-00 ಮೆರುಗಣ್ಣೆ 
ಈ) ಡಿ ದರ್ಜೆ ಬಟ್ಟೆ ಅಂಗಡಿ - | 200=00 lr (WOR ಹ ನಹ 
೧೯ | ಕಲ್ಲಿದ್ದಲು ಅಥವಾ ಕಲ್ಲಿದ್ದಲ ಕಿಟ್ಟ EDEN PEE NS a ಶುಚ 
೨0 | ತೆಂಗಿನ ನಾರು -| 200-00 ಮ 
೨೧ | ಆಮ್ಲಜನಕ ಅನಿಲ, ಜಲಜನಕ ಅನಿಲ, ನಾ ಪೂ ುಖಸಟ 
ಸಾರಜನಕ ಅನಿಲ, ಇಂಗಾಲದ ಡೈ ನೈಟ್ರೊ ಸಂಯುಕ್ತ 
ಆಕ್ಸೇಡ್‌ ಅನಿಲ, ಗಂಧಕ ಡೈಆಕ್ಸೇಡ್‌ ಡಿ 500-00 ನೈಟ್ರೊ ಗ್ಲಿಸರಿನ್‌ 
ಅನಿಲ, ಕ್ಲೋರಿನ್‌ ಅನಿಲ, ಅಸಿಟಲಿನ್‌ ನೈಟ್ರೊ ಮಿಶ್ರಣ 
ಅನಿಲ ಇತ್ಯಾದಿಗಳಂಥ ಸಂಯುಕ್ತ ಅನಿಲ ಕೊಳೆತ ಮಾಂಸ 
೨೨ | ಕೊಬ್ಬರಿ - 300=00 ಎಣ್ಣೆ (ಪೆಟ್ರೋಲಿಯಂ ಹೊರತುಪಡಿಸಿ) 
೨೩ | ಕಾಹೋಕ, ಶಸ್ತ್ರ ಚಿಕಿತ್ಸೆಯ ಹತ್ತಿ, 'ಹ್ಣೆ ಬೀಜಗಳು (ಬಾದಾಮಿ ಸಹಿತ ಅದರೆ ಹತ್ತಿ 
ರೇಷ್ಮೆಯಂಥ ಹತ್ತಿಯನ್ನೊಳಗೊಂಡ - 200=00 ಬೀಜ ರಹಿತ) 
ಹತ್ತಿ ಹಳೇವೃತ್ತ ಪತ್ರಿಕೆಗಳು ಅಥವಾ 
೨೪ | ಹತ್ತಿ ಕಸ ಅಥವಾ ಚುಂಗು ಅಥವಾ ನಿಯತಕಾಲಿಕೆಗಳು 
ಹತ್ತಿ ನೂಲಿನ ಕಸ ಅಥವಾ ಚುಂಗು - 200=00 ಪ್ಯಾಕಿಂಗ್‌ ಪದಾರ್ಥ(ಕಾಗದ 
ಅಥವಾ ಇತರೆ ನೂಲು ಕತ ರಿಸುವುದು,ಹೊಟಿ, ಅಥವಾ ಮರದ ಫಡಿ 














ಭಾಗ - ೬ 


ಕರ್ನಾಟಕ 


ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ 


೩೧೧ 




















































































































೬೩ | ಬಣ್ಣಗಳು / ವಾರ್ನಿಶ್‌ / ಟರ್ಪಂಟೈನ್‌ - 500500 ಪಾನ್‌ಬೀಡಾ, ಬೀಡಿ, ಸಿಗರೇಟು ಹಾಗೂ ಇನ್ನಿತರೆ 
೬೪ | ಹಳೇ ಕಾಗದವನ್ನು ಹೊರತುಪಡಿಸಿ ಸಣ್ಣ ಪುಟ್ಟ ಅಂಗಡಿಗಳು 
ಒತ್ತಿದ ಬೇಲುಗಳು ಅಥವಾ ಬಿಡಿಯಾಗಿ | - 200=00 ರ 
ಮ ರೀಮುಗಳಲ್ಲಿನ ಗಡ ಹೊಗೆಸೊಪ್ಪು, ದಾಸ್ತಾನು ಹಾಗೂ ಮಾರಾಟ 
೬೫ | ಅಪಾಯಕಾರಿ ಪೆಟ್ರೋಲಿಯಂ ಬೀಡಿ, ಸಿಗರೇಟ್‌ ತಯಾರಿಕಾ ಕೇಂದ್ರ/ ಖಾಅಕ್ಷಿಸ್ತಾಂ 
ಹೊರತುಪಡಿಸಿ ೧೯೩೪ರ ಪೆಟ್ರೋಲಿಯಂ ಧ್ವನಿವರ್ದಕ ಉಪಕರಣಗಳ ಬಾಡಿಗೆ ಕೊಡುವ 
ಅಧಿನಿಯಮದಲ್ಲಿ ಪರಿಭಾಷಿಸಿದಂತೆ ಅಂಗಡಿ 
ಪೆಟ್ರೋಲಿಯಂ ಶಾಮಿಯಾನ ಬಾಡಿಗೆ ಕೊಡುವ ಅಂಗಡಿ 
ಅ) ಪೆಟ್ರೋಲಿಯಂ - | 500500 ವಿದ್ಯುತ್‌ ಉಪಕರಣಗಳ ಮಾರಾಟ 
ಆ) ಸೀಮೆಎಣ್ಣೆ 500=00 ಬಟ್ಟೆ ಅಂಗಡಿಗಳು 
ಇ) ಅನಿಲ ೭ 500-00 ಅ) ದೊಡ್ಡ ಪ್ರಮಾಣ 
೬೬ | ರಂಜಕ - | 200=00 ಆ) ಸಣ್ಣ ಪ್ರಮಾಣ 
೬೭ | ಪ್ಲಾಸ್ಟಿಕ್‌ ಅಥವಾ ಪ್ಲಾಸ್ಟಿಕ್‌ ಸರಕುಗಳು | - | 300-00 ಇ) ಹೋಲ್‌ಸೇಲ್‌ 
೬೮ | ಪ್ಲೈವುಡ್‌, ಸನ್‌ಮೇಕ್‌, ಇತ್ಯಾದಿ - 500=00 ಲೋಹಪಾತ್ರೆಗಳು 
೬೯ ಬಟ್ಟೆಯ ಸಣ್ಣ ತುಣುಕುಗಳು ಅಥವಾ (ಸ್ಟೀಲ್‌,ಹಿತ್ತಾಳೆ,ತಾಮ್ರ,ಕಂಚು, 
ತುಂಡುಗಳು, ಗೋಣಿ ನಾರಿನ ಬಟ್ಟೆ, ಅಲ್ಯೂಮಿನಿಯಂ ಇನ್ನಿತರೆ) 
ಗೋಣಿ ಚೇಲದ ಬಟ್ಟೆ, ರೇಷ್ಮೆ, , - | 200೯00 ಮನೆ ಬಳಕೆಗೆ ಉಪಯೋಗಿಸುವ ಸಾಮಾಗ್ರಿಗಳ 
ಆರ್ಟಸಿಲ್ಕು ಅಥವಾ ಎಣ್ಣಿ ಶೇಖರಣಿ ಹಾಗೂ ಮಾರಾಟ 
ಬಟ್ಟೆಯನ್ನೊಳಗೊಂಡ ಚಂದ ಬಟ್ಟೆಗಳು ಅ) ಹೋಲ್‌ಸೇಲ್‌ 
೭೦ | ರಾಳವೆಂದು ಅನ್ಯಥಾ ಲಾ 
ಜರಿ ಮ - 300=00 ಆ) ರಿಟೇಲ್‌ 
೩೦ | ಸುರಕ್ಷಾ ಪ್ಯೂಜ್‌ಗಳು, ಕಾವಳ ಸಂಜೆ; |_| 500-00 ಶತ ಉಕ್ಕನ ಸಾನಾಗ್ರಿಥಿಕ ಅಂಗ 
ಕಾಡತೋಪುಗಳು ಸಿಮೆಂಟ್‌ ಅಂಗಡಿ 
೭೨ | ಪೆಟ್ಟುಪ್ಪು - 200-00 | |ಶಹಬಾದ್‌ ಕಲ್ಲುಗಳ ಶೇಖರಣೆ ಹಾಗೂ ಮಾರಾಟ 
೭೩ | ಗಂಧದಮರ § 500-00 ಮಾರ್ಬಲ್ಸ್‌, ಗ್ರಾನೈಟ್‌, ಸೆರಾಮಿಕ್ಸ್‌ ಹಾಗೂ 
೭೪ | ಟಾರ್‌, ಬಾರೆಣ್ಣಿ, ಡಾಮರು ಅಥವಾ ಸ 500-00 ಗೇಜ್ಮ್‌ ಟೈಲ್‌ ಶೇಖರಣೆ ಹಾಗೂ ಮಾರಾಟ 
ಬಿಟ್ಕುಮಿನ್‌ ಬ್ಯಾಟರಿಗಳ ಮಾರಾಟ 
೭೫ | ಬಾಪಲು (ತಾಡಪತ್ರಿ) § 500=00 ಕ್ಲೋರೈಡ್‌ ಬ್ಯಾಟರಿಗಳ ರಿಪೇರಿ, ಸರ್ವೀಸಿಂಗ್‌ 
ಗ 2200500 ” ಮತು ರಿಚಾರ್ಜಿಂಗ್‌ ಅಂಗಡಿ 
೭೭ | ಉಣ್ಣಿ (ಕಚ್ಚಾ) - | 200=00 ದ 

















೨೩. ಕರ್ನಾಟಕ ಪುರಸಭೆಗಳ ಅಧಿನಿಯಮ ೧೯೬೪ರ ಕಲಂ ೨೫೬(೧) ರ 


ರೇಡಿಯೇಟರ್‌ಗಳ ದುರಸ್ತಿ / ಮಾರಾಟ 











ಸ್ಲೇಪೇಂಏಂಗ್‌ 

















ರೀತ್ಯಾ ಯಾವುದೇ ವ್ಯಕ್ತಿಯು ಯಾವುದೇ ವ್ಯಾಪಾರ x) 
ಪ್ರಾರಂಭಿಸುವುದಕ್ಕೆ ಮುಂಚೆ ನಗರ ಸಭೆಯಿಂದ ಪರವಾನಗ್ಥ ಸೋಫಾಸೆಟ್‌ಗಳ ತಯಾರಿಕೆ/ದುರಸ್ತಿ 
ಪಡೆಯತಕ್ಕದ್ದು. ರಾಸಾಯನಿಕ ಗೊಬ್ಬರದ ದಾಸ್ತಾನು /ಮಾರಾಟ 


1 


ದವಸದಾನ್ಯಗಳು, ದ್ವಿದಳ 
ದಾನ್ಯಗಳು, ಎಣ್ಣೆಬಿಲಜ, ಹಿಟ್ಟು, 
ಮೆಣಸಿನಕಾಯಿ ಇಂಗು ಮುಂತಾದ 
ದಿನಸಿ ಸಾಮಾಗ್ರಿಗಳು ಒಳಗೊಂಡಂತೆ 


ಗುಜರಿ ಅಂಗಡಿ 





ನರ್ಸಿಂಗ್‌ ಹೋಂ (ಪ್ರಸೂತಿ ಗೃಹ) 





ಖಾಸಗಿ ಆಸ್ಪತ್ರೆ / ಕ್ಲಿನಿಕ್‌ 








ಕ್ವೀನಿಕಲ್‌ ಲ್ಯಾಬೋರೇಟಿರಿಗಳು 















































ಅ) ಕೆರಾಣಿ ವ್ಯಾಪಾರ 3 
(ಹೋಲ್‌ಸೇಲ್‌) 20000 ಎಕ್ಸ್‌ರೇ, ಅಲ್ಟ್ರಾಸೌಂಡ್‌ ಹಾಗೂ ಸಿಟಿ ಸ್ಕ್ಯಾನಿಂಗ್‌ 
ಆ) ಕಿರಾಣಿ ವ್ಯಾಪಾರ yg ಸೆಂಟರ್‌ 
(ರಿಟೇಲ್‌) 400=00 ೋಪು,ಟೂಥ್‌ಪೇಸ್ಟ್‌,ಟಾಲ್ಕಂ ಪೌಡರ್‌/ಕ್ರೀಂ ಹಾಗೂ 
ಇ) ಕಿರಾಣಿ ವ್ಯಾಪಾರ (ಸಣ್ಣ 200-00 ಇತರೆ ಸೌಂದರ್ಯ ವರ್ಧಕಗಳನ್ನು ಒಳಗೊಂಡಂತೆ 
ಅಂಗಡಿಗಳು) ಆಯುರ್ವೇದಿಕ್‌, 
2 ಟೈರ್‌ ಹಾಗೂ ಟ್ಯೂಬ್‌ಗಳ ಮಾರಾಟ 500-500 ಹೋಮಿಯೋಪತಿ ಅಥವಾ ಅಲೋಪತಿ 
3 ಟೈಲರಿಂಗ್‌ ಅಂಗಡಿಗಳು ವ ಔಷಧಿ ಅಂಗಡಿಗಳು (ಮೆಡಿಕಲ್‌ ಸ್ಟೋರ್‌ಗಳು) 
ಅ) ೧ ಹೊಲಿಗೆ ಯಂತ್ರ 100-00 ಪುಸ್ತಕಗಳ ವ್ಯಾಪಾರ 
ಇರುವ ಅಂಗಡಿಗೆ ಕನ್ನಡಕಗಳ ವ್ಯಾಪಾರ (ಆಪ್ಟಿಕಲ್ಟ್‌) 
B) ೧-೫ ಹೊಲಿಗೆ ಯಂತ್ರ 200-700 ಸ್ಟೇಷನರಿ ಅಂಗಡಿಗಳು 
ಇರುವ ಅಂಗಡಿಗೆ 
(ಲ) ೬ ಕ್ಕಿಂತ ಹೆಚ್ಚು ಹೊಲಿಗೆ 300-00 








ಯಂತ್ರ ಇರುವ ಅಂಗಡಿಗೆ 
















































































































































































೩೧೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜೂನ್‌ ೨೯, ೨೦೦೬ ಭಾಗ - ೬ 
ಸರ ನೀಲ ಗಹ ಟು 200700 ೧೦ ಹೆಚ್‌.ಪಿ ಯಿಂದ ೨೦ ಹೆಚ್‌.ಪಿ 400-00 
ಎ (ಗ ಯಳಯ 300-00 | ಸಂತ್ರವನ್ನು ಅಳವಡಿಸಿಕೊಂಡು ಯಾವುದೇ 
೩೩ | ಬಳೆಗಳ ಅಂಗಡಿ (ಬ್ಯಾಂಗಲ್‌ 300-00 ವಿಧವಾದ ಉದ್ದಿಮೆ ನಡೆಸಲು 
ಸ್ಟೋರ್ಸ್‌) ಸ್ರ 
೩೪ | ಮಂಗಳೂರು ಹಂಚುಗಳ ಚ ಇಸು ಜಹಾ 50000 
ಸಂಗ್ರಹಣೆ/ಮಾರಾಟ 40000 ಖಂತ್ರವನ್ನು ಅಳವಡಿಸಿಕೊಂಡು ಯಾವುದೇ 
ಇನ ತತ ಕೃ ನಾನಾ 500-00 ವಾದ ಮೊ. ಪಡೆನಲು 
೩೬ 1 ಎಣ್ಣೆ ಆಯಿಲ್‌) ಮಲ್‌ಗಳು 500-00 ೩೦ ಹೆಚ್‌.ಪಿ ಯಿಂದ ಮೇಲ್ಕಟ್ಟು ಹೆಚ್‌.ಪಿ 50-00 
೩೭ | ಗಡಿಯಾರದ ಅಂಗಡಿ ಮಂತ್ರವನ್ನು ಅಳವಡಿಸಿಕೊಂಡು ನಡೆಸುವ 
ಅ) ಮಾರಾಟ ಮತ್ತು ರಿಪೇರಿ 400-700 ಉದ್ದಿಮೆಗೆ ಪ್ರತಿ ಹೆಚ್‌ಪಿಗೆ 
ಆ) ಕೇವಲ ರಿಪೇರಿ 300-00 ಇತರೆ ಶುಲ್ಲಗಳು 
೩೮ | ಲಾರಿ / ಸರಕು ಸಾರಿಗೆ ಬುಕ್ಕಿಂಗ್‌ 
ತ 400-00 
ಸ್‌ ಸಾಫ್‌ ವಾನ್‌ ನಿವಾಸಿ ಧೃಡೀಕರಾ ಪತ್ರ 10-00 
ಆಫೀಸ್‌ 400=00 ನಿರಾಕ್ಷೇಪಣಾ ಧೃಡೀಕರಣ ಪತ್ರ 50-00 
೪೦ | ಡ್ರೈವಿಂಗ್‌ ಸ್ಕೂಲ್‌ಗಳು 500-00 ನೀರು ಸರಬರಾಜು ಸಂಪರ್ಕ 
೪೧ | ಆಟೋ ಕನ್ಸಲೈಂಟ್‌ಗಳು 30000 (ಅ) ವಾಣಿಜ್ಯ ಬಳಕೆಗಾಗಿ ತೇವಣಿ ಮೊತ್ತ 5000-00 
ತೆ ಯು ಯಸ 50000 (ಈ ಗೃಹ ಬಳಕೆಗಾಗಿ ಠೇವಣಿ ಮೊತ್ತ 2000-00 
೪೩ ಸುವ ಪಟ್ಟು ಸ್ಯಾನಿಟರ್‌ 500-00 ಹತ 
ವ ಹ ಗ ಜ್‌ ಗ ರಸ್ತೆ ಪ್ರತಿ ಚ.ಅಡಿಗೆ ( ನಲ್ಲಿ 300-00 
ರ್ಯ ಗಫಾರ ೈಆಾರಾ್ರತತರ್ಪಾರ್ತಮತ ಸಂಪರ್ಕ ಪಡಯುವವರು ಸಂಪರ್ಕ ಪಡೆದ 
ಜಾ ಸ 300-00 ನಂತರ ಸ್ಥಳವನ್ನು ತಮ್ಮ ಸ್ವಂತ ಖರ್ಚಿನಿಂದ 
೪೬ | ಹಣಕಾಸು ಸಂಸ್ಥೆಗಳು/ಫೈನಾನ್ಸ್‌ಗಳು ಹ್ಮ್‌ ಸಿಮೆಂಟ್‌ ಮತ್ತು ಜಲ್ಲಿಯಿಂದ ಭರ್ತಿಮಾಡಿ 
(ಬ್ಯಾಂಕುಗಳನ್ನು ಹೊರತುಪಡಿಸಿ) ರಸ್ತೆ ಯನ್ನು ಸರಿಪಡಿಸತಕ್ಕದ್ದು. 
೪೭ | ಲಾಟರಿ/ಆನ್‌ಲೈನ್‌ ಲಾಟರಿ ಮಾರಾಟ 400-00 (2) ಜಲ್ಲಿ ರಸ್ತೆ 150-00 
೪೮ ಎಸ್‌.ಟಿ.ಡಿ/ಐ.ಎಸ್‌.ಡಿ/ಫ್ಯಾಕ್ಸ್‌ 300-00 ಗ್ರ ಮಣ್ಣಿನ ರಸ್ತೆ 50-00 
ಎ ೆ ಮಾಸಿಕ ಧರಗಳು ಹಾಗು ಇತರೆ ಷರತ್ತುಗಳ 
ಜು ರ 200-00 | ಎಂದಿನಂತೆ ಇರುತ್ತವೆ. ಇದರಲ್ಲಿ ಬದಲಾವಣೆ 
30 | ಸಂಪ್ಯೂನರ್‌ ಸತರ 500-00 ಇರುವುದಲ್ಲ. 
೫೧ | ಆಡಿಯೋ ವೀಡಿಯೋ ಕ್ಯಾಸೆಟ್‌ ಖಾತಾ ಬದಲಾವಣೆ ಶುಲ್ಕ 
ಲೈಬ್ರರಿ/ಮಾರಾಟ 400=00 ಖಾತ ನಕಲುಗಳು ( ಒಂದು ಅಸೆಸ್‌ಮೆಂಬ್‌ 50-00 
೫೨ | ವ್ಯಾಪಾರಿ ಮೇಳಗಳು/ಫೇರ್‌ಪ್ರೈಸ್‌ ಕಡತಕ್ಕೆ ಒಂದು ವರ್ಷಕ್ಕೆ ) 
ನ 500=00 8 8 
೫೩ | ಸೂಪರ್‌ ಮಾರ್ಕೆಟ್‌ಗಳು § 500-00 
ಅಶ್ವಶಕ್ತಿಯನ್ನು ಅಳವಡಿಸಿಕೊಂಡು ನಡೆಸುವ ಉದ್ದಿಮೆಗೆ ಅಶ್ವಶಕ್ತಿಗೆ ಮುಖ್ಯಾಧಿಕಾರಿ 
(ಹೆಚ್‌.ಪಿ.) ಅನುಗುಣವಾಗಿ ಶುಲ್ಕ ನಿಗದಿ ಪಟ್ಟಣ ಪಂಚಾಯಿತಿ, ಹರಪನಹಳ್ಳಿ 
೧ |೧ ಹೆಚ್‌.ಪಿ ಯಿಂದ ೫ ಹೆಚ್‌.ಪಿ 200=00 
ಯಂತ್ರವನ್ನು ಅಳವಡಿಸಿಕೊಂಡು 
ಯಾವುದೇ ವಿಧವಾದ ಉದ್ದಿಮೆ 
ನಡೆಸಲು 
೨ (| ೫ ಹೆಚ್‌.ಪಿ ಯಿಂದ ೧೦ ಹೆಚ್‌.ಪಿ 300-500 
ಯಂತ್ರವನ್ನು ಅಳವಡಿಸಿಕೊಂಡು 
ಯಾವುದೇ ವಿಧವಾದ ಉದ್ದಿಮೆ 
ನಡೆಸಲು 

















[a 
ಐ 


- 10 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ ೩೧೩ 





ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ : ಕಂಇ 29 ಭೂಸ್ವಾತು 2005, ದಿನಾಂಕ: 26ನೇ ಮೇ 2006 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕುಣಿಗಲ್‌ ಪುರಸಭೆಯ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿಗಾಗಿ ಅಗತ್ಯವಾಗಿದೆಯೆಂದು ತುಮಕೂರು ಜಿಲ್ಲೆಯ 
ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಕೂ:ಎಸ್‌ಆರ್‌: 100/04-05 ದಿನಾಂಕ: 16.2.2005ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ: 

ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894 ರ 1) 5-ಎ ಪ್ರಕರಣದ (20ನೇ ಉಪ-ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಉಪವಿಭಾಗಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು 
ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 










































































ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು : ಕುಣಿಗಲ್‌ ಹೋಬಳಿ : ಕಸಬಾ ಗ್ರಾಮ : ಅರಕೆರೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ಕುಬಂದಿ ಭೂಸ್ವಾಧೀನ | ಆಕಾರ 
ಸಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ರೂ-ಪೈ 
ಸ.ನಂ. ಸ.ನಂ. ಸ.ನಂ. ಸ.ನಂ. 
1 2 3 4 5 6 7 8 9 10 11 
1. | ಶಿವಕುಮಾರ ಪುಟ್ಟರಾಜು ಬಿನ್‌ ಶಿವರುದ್ರಪ್ಪ ಶಿವಕುಮಾರ ಪುಟ್ಟರಾಜು 11/1 ಖುಷ್ಕಿ | ಸ.ನಂ. 11/1ರ ಸ.ನಂ. 11/2 ಸ.ನಂ. 11/2 | ಸ.ನಂ. 13 | 0-20 0-65 
ಬಿನ್‌ ಶಿವರುದ್ರಪ್ಪ ಬ್ಲಾಕ್‌ 1 ಉಳಿಕೆ 0-01 ಖ 
2. | ರೇವಣ್ಣಸಿದ್ದಯ್ಯ ಬಿನ್‌ ಶಿವಣ್ಣ ಶಿವಣ್ಣ, ಸಿದ್ದಯ್ಯ ಬಿನ್‌ 11/1 ಖುಷ್ಕಿ ಸ.ನಂ. 112 | ಸ.ನಂ. 11/1 ಉಳಿಕೆ | ಸ.ನಂ. 11/2 | ಸ.ನಂ. 13 | 0-20 0-65 
ಶಿವಣ್ಣ ಬ್ಲಾಕ್‌ 2 
3. | ಹನುಮಯ್ಯ ಬಿನ್‌ ತಿಬ್ಬಯ್ಯ ಹನುಮಯ್ಯ ಬಿನ್‌ ತಿಬ್ಬಯ್ಯ 11/2 ಖುಷ್ಕಿ ಸ.ನಂ. 12 | ಸ.ನಂ. 11/2 ಉಳಿಕೆ | ಸ.ನಂ. 10 | ಸ.ನಂ. 13 | 6-14 8-44 
ಬ್ಲಾಕ್‌ 1 ಮತ್ತು 111 1-10ಖ 
4. | ರಾಮಯ್ಯ ಬಿನ್‌ ತಿಬ್ಬಯ್ಯ ರಾಮಯ್ಯ ಬಿನ್‌ ತಿಬ್ಬಯ್ಯ 11/2 ಖುಷ್ಕಿ | ಸ.ನಂ. 11/2 | ಸ.ನಂ. 11/2 ಉಳಿಕೆ | ಸ.ನಂ. 10 | ಸ.ನಂ. 13 |3-29 4-75 
ಬ್ಲಾಕ್‌ 5 ರ ಉಳಿಕೆ 0-30 ಖ 
5. | ರಾಮಯ್ಯ ಬಿನ್‌ ತಿಬ್ಬಯ್ಯ ಮೂಗೂರಯ್ಯ ಬಿನ್‌ 11/2 ಖುಷ್ಕಿ ಸ.ನಂ. 11/2 ಸ.ನಂ. 10 ಸ.ನಂ. 10 | ಸ.ನಂ. 13 | 1-31 2-23 
ತಿಬ್ಬಯ್ಯ ಬ್ಲಾಕ್‌ 3 ರ ಉಳಿಕೆ 0-20 ಖ 
6. | ರಾಮಯ್ಯ ಬಿನ್‌ ತಿಬ್ಬಯ್ಯ ಮೂಗೂರಯ್ಯ ಬಿನ್‌ 11/2 ಖುಷ್ಕಿ ಸ.ನಂ. 11/2 ಸ.ನಂ. 10 ಸ.ನಂ. 10 | ಸ.ನಂ. 13 | 1-38 2-52 
ತಿಬ್ಬಯ್ಯ ಬ್ಲಾಕ್‌ 4 ರ ಉಳಿಕೆ 0-10 ಖ 
7. | ತಿಮ್ಮಯ್ಯಬಿನ್‌ ತಿಮ್ಮಯ್ಯ ತಿಮ್ಮಯ್ಯ ಬಿನ್‌ ತಿಮ್ಮಯ್ಯ 11/2 ಖುಷ್ಕಿ | ಸ.ನಂ. 11/2 | ಸ.ನಂ. 102ರ | ಸ.ನಂ. 110 | ಸ.ನಂ. 112 | 0-02 0-07 
ಬ್ಲಾಕ್‌ 5 ರ ಉಳಿಕೆ ಉಳಿಕೆ ರ ಉಳಿಕೆ ರ ಉಳಿಕೆ 
ಒಟ್ಟು 14-34 19-31 
2-31 ಖ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 172 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ) 


೩೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ 


ಭಾಗ - ೬ 





ಕಂದಾಯ ಸಚಿವಾಲಯ 
ಭೂ ಆರ್ಜನೆ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ : ಕಂಇ 37 ಭೂಸ್ವಾಚ 2005, ದಿನಾಂಕ: 19ನೇ ಮೇ 2006 
ಈ ಮೂಲಕ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರಾಜ್ಯ ಹೆದ್ದಾರಿಯನ್ನು ಅಗಲೀಕರಿಸಿ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕೆ ಅಗತ್ಯವಾಗಿದೆ ಎಂದು ಚಿತ್ರದುರ್ಗ 
ಜಿಲ್ಲಾಧಿಕಾರಿಗಳವರ ಅಧಿಸೂಚನೆ ನಂಬರ್‌ ಎಲ್‌ಎಕ್ಕೂ:ಎಸ್‌ಆರ್‌: 9/2005-06, ದಿನಾಂಕ: 10.5.2005ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 
ಕರ್ನಾಟಕ ಅಧಿನಿಯಮ ಸಂಖ್ಯೆ 1991 ರ 33 ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 18941) ರ ಎ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಗಳು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ 
ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ಉಪವಿಭಾಗಾಧಿಕಾರಿಗಳು ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಗಳ ಪ್ರಕಾರ್ಯವನ್ನು 
ನಿರ್ವಹಿಸಲು ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿಶೀಲನೆಗಾಗಿ ಉಪವಿಭಾಗಾಧಿಕಾರಿ ಮತ್ತು ಭೂ ಆರ್ಜನೆ ಅಧಿಕಾರಿ, ಚಿತ್ರದುರ್ಗ ಉಪವಿಭಾಗ, ಇವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 



























































ಅನುಸೂಚಿ 
ಜಿಲ್ಲೆ : ಚಿತ್ರದುರ್ಗ ತಾಲ್ಲೂಕು : ಮೊಳಕಾಲ್ಮೂರು ಹೋಬಳಿ : ಕಸಬಾ ಗ್ರಾಮ : ಬೊಮಗೊಂಡನಕೆರೆ 
ಕ್ರ. | ವಿವರಣೆಯೊಂದಿಗೆ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. ಕ್ರಮ ಸಂಖ್ಯೆ ಗೇಣಿದಾರರ ಅಥವಾ ವಿಸ್ತೀರ್ಣ | ಆಕಾರ 
ಅಥವಾ ನಿವೇಶನ ಹಿತಾಸಕ್ತಿ ಹೊಂದಿರುವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ (ಎ-ಗು) | (ರೂ-ಪೈ) 
ಸಂಖ್ಯೆ ವ್ಯಕ್ತಿಯ ಹೆಸರು 
- ತಿಮಪ್ಪ ಬಿನ್‌ ತಿಪ್ಪಯ್ಯ, | ತಿಮಪ್ಪ ಬಿನ್‌ ತಿಪ್ಪಯ್ಯ, 15/3. ಖುಷ್ಕಿ ರಿ.ಸ.ನಂ. ರಸ್ತೆ ರಿ.ಸ.ನಂ.15/1 | ರಿ.ಸ.ನಂ.15/3ಬಿ1 0.03 0.03 
ಬಸಮ್ಮ ಕೋಂ ಬಸಮ್ಮ ಕೋಂ 15/32 
ತಿಪ್ಪೇಸ್ವಾಮಿ, ಬಿ.ಟಿ. ತಿಪ್ಪೇಸ್ವಾಮಿ, ಬಿ.ಟಿ. 
ತಿಮ್ಮಾರೆಡ್ಡಿ ಬಿನ್‌ ಪಟೇಲ್‌ | ತಿಮಾಲ್ರೆಡ್ಡಿ ಬಿನ್‌ ಪಟೇಲ್‌ 
ತಿಮಪ್ಪ ತಿಮಪ್ಪ 
2 x ಬಿ.ಎಂ. ಫಕೃದ್ದೀನ್‌ ಸಾಬ್‌ | ಬಿ.ಎಂ. ಫಕೃದ್ದೀನ್‌ ಸಾಬ್‌ 15/301 ಖುಷ್ಕಿ ರಿ.ಸ.ನಂ.15/3 ರಸ್ತೆ ಸ.ನಂ.15/3ಎ ಸ.ನಂ.15/3ಬಿ2 0.03 0.03 
ಬಿನ್‌ ಸರ್ವರ್‌ ಸಾಬ್‌ ಬಿನ್‌ ಸರ್ವರ್‌ ಸಾಬ್‌ ಬಿ1 
3. ಹ ವಿಜಯ ಬೇಲ್‌ ಕೋಂ ವಿಜಯ ಬೇಲ್‌ ಕೋಂ 15/3ಬಿ2 ಖುಷ್ಕಿ ಸ.ನಂ.15/3ಬಿ2 | ಸ.ನಂ.15 | ಸ.ನಂ.15/3ಬಿ1 ಗ್ರಾಮಠಾಣಾ 0.01/2 0.01/2 
ಆಂಥೋಣಿ ಆಂಥೋಣಿ [3ಬಿ1 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 173 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ) 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಭೂ ಸ್ವಾಧೀನ ಕಾಯ್ದೆ ಪ್ರಕರಣ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ : ಎಲ್‌ಎಕ್ಕೂ.ಎಸ್‌.ಆರ್‌. 1:06-07, ದಿನಾಂಕ: 12ನೇ ಮೇ 2006 

ಈ ಮುಂದಿನ ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಾರ್ವಜನಿಕ ರಸ್ತೆ ನಿರ್ಮಿಸುವ ಉದ್ದೇಶಕ್ಕಾಗಿ ಬೇಕಾಗಿದೆ. ಎಂದು ಕರ್ನಾಟಕ 
ಸರ್ಕಾರದ ಗಮನಕ್ಕೆ ಬಂದಿರುವುದರಿಂದ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ ೩೧೫ 





ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1961)ನೇ ಅಧಿನಿಯಮ 4ನೇ ಪ್ರಕರಣದ (1ನೇ ಉಪಪ್ರಕರಣದ ಪ್ರಕಾರ ಜಮೀನಿನ ಮೇಲೆ 
ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ತಿಳುವಳಿಕೆ ನೀಡುವುದೇನೆಂದರೆ, ಅಧಿನಿಯಮ 4(2)ರ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳವರಿಂದ ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪವಿಭಾಗ ಬೆಂಗಳೂರು 
ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಕಾರ್ಯನಿರ್ವಹಿಸಲು ಈ ಮೂಲಕ ಅಧಿಕಾರ ನೀಡಲಾಗಿದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಭೂ ಸ್ವಾಧೀನ ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು 
ದೊಡ್ಡಬಳ್ಳಾಪುರ ಉಪವಿಭಾಗ ಬೆಂಗಳೂರು ಇವರನ್ನು ನೇಮಕ ಮಾಡಿದೆ. 

ಸದರಿ ಜಮೀನಿನ ಮೇಲೆ ಆಸಕ್ತಿಯುಳ್ಳ ಯಾವನೇ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ 
ಸ್ವಾಧೀನ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾಗಿರುವ ಉಪವಿಭಾಗಾಧಿಕಾರಿಗಳು ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರಿಗೆ ಲಿಖಿತ 
ಮೂಲಕ ಸಲ್ಲಿಸತಕ್ಕದ್ದು. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇನ್ನಾವುದೇ ಕೆಲಸ ನಿರ್ವಹಿಸುವ ಸರ್ಕಾರಿ ಅಧಿಕಾರಿಗಳಾಗಲೀ ಯಾರೂ ಅಡಚಣೆಯನ್ನುಂಟು ಮಾಡುವುದಾಗಲೀ 
ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಸದರಿ ಜಮೀನಿನ ವಿಲೇವಾರಿ, ಮಾರಾಟ ಗುತ್ತಿಗೆ 
ಅಡಮಾನ ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿ ಕಾರ್ಯಗಳನ್ನು ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. ಇವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಭೂ ಸ್ವಾಧೀನ ಕಾಯ್ದೆ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಪರಿಹಾರ ಕೊಡಲು 
ಪರಿಗಣಿಸಲಾಗುವುದಿಲ್ಲ. ಭೂ ಸ್ವಾಧೀನಪಡಿಸಿಕೊಳ್ಳಲಾಗುವ ಜಮೀನಿನ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು ದೊಡ್ಡಬಳ್ಳಾಪುರ ಉಪವಿಭಾಗ, ಪೋಡಿಯಂ ಬ್ಲಾಕ್‌, 2ನೇ ಮಹಡಿ, ವಿಶ್ವೇಶ್ವರಯ್ಯ ಗೋಪುರ, ಬೆಂಗಳೂರು-01 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ : ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು : ನೆಲಮಂಗಲ ಹೋಬಳಿ : ಕಸಬಾ ಗ್ರಾಮ : ಮಲ್ಲಾಪುರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನಪಡಿಸುವ 
ಸಂ. ವಿಸ್ತೀರ್ಣ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
1. | ಎಂ. ಜಯದೇವಪ್ಪ ಬಿನ್‌ ಸಣ್ಣಮರಿಗೆಪ್ಪ, | ಎಂ. ಜಯದೇವಪ್ಪ ಎಂ. 12/1 ಖುಷ್ಕಿ ಸ.ನಂ. 12/2 ಸೊಂಡೇಕೊಪ್ಪ | ಇಂದ್ರಮ್ಮಕೋಂ ಕೆ. | 12/1ರ ಉಳಿಕೆ 0-02 0-50 
ಎಂ. ವಿನಯ್‌ ಬಿನ್‌ ಎಂ.ಜಿ. ವಿನಯ್‌ ದೊಡ್ಡರಂಗಮನವರ ರಸ್ತೆ ಬಸವರಾಜುರವರ ಜಮೀನು 
ಜಯದೇವಪ್ಪ ಜಮೀನು ಜಮೀನು 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 174 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಭೂ ಸ್ವಾಧೀನ ಕಾಯ್ದೆ ಪ್ರಕರಣ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ : ಎಲ್‌ಎಕ್ಕೂ.ಎಸ್‌.ಆರ್‌. 2:06-07, ದಿನಾಂಕ: 12ನೇ ಮೇ 2006 
ಈ ಮುಂದಿನ ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ದುರ್ಗೇನಹಳ್ಳಿ ಹೊಸಕೆರೆ ನಿರ್ಮಾಣಕ್ಕಾಗಿ ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರದ ಗಮನಕ್ಕೆ 
ಬಂದಿರುವುದರಿಂದ. 
ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1961)ನೇ ಅಧಿನಿಯಮ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಪ್ರಕಾರ ಜಮೀನಿನ ಮೇಲೆ 
ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ತಿಳುವಳಿಕೆ ನೀಡುವುದೇನೆಂದರೆ, ಅಧಿನಿಯಮ 4(2)ರ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳವರಿಂದ ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪವಿಭಾಗ ಬೆಂಗಳೂರು 
ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಕಾರ್ಯನಿರ್ವಹಿಸಲು ಈ ಮೂಲಕ ಅಧಿಕಾರ ನೀಡಲಾಗಿದೆ. 


೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ ಭಾಗ - ೬ 





ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಭೂ ಸ್ವಾಧೀನ ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು 
ದೊಡ್ಡಬಳ್ಳಾಪುರ ಉಪವಿಭಾಗ ಬೆಂಗಳೂರು ಇವರನ್ನು ನೇಮಕ ಮಾಡಿದೆ. 

ಸದರಿ ಜಮೀನಿನ ಮೇಲೆ ಆಸಕ್ತಿಯುಳ್ಳ ಯಾವನೇ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ 
ಸ್ವಾಧೀನ ಅಧಿನಿಯಮ 1894ರ 3() ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾಗಿರುವ ಉಪವಿಭಾಗಾಧಿಕಾರಿಗಳು ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರಿಗೆ ಲಿಖಿತ 
ಮೂಲಕ ಸಲ್ಲಿಸತಕ್ಕದ್ದು. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇನ್ನಾವುದೇ ಕೆಲಸ ನಿರ್ವಹಿಸುವ ಸರ್ಕಾರಿ ಅಧಿಕಾರಿಗಳಾಗಲೀ ಯಾರೂ ಅಡಚಣೆಯನ್ನುಂಟು ಮಾಡುವುದಾಗಲೀ 
ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಸದರಿ ಜಮೀನಿನ ವಿಲೇವಾರಿ, ಮಾರಾಟ ಗುತ್ತಿಗೆ 
ಅಡಮಾನ ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿ ಕಾರ್ಯಗಳನ್ನು ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. ಇವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಭೂ ಸ್ವಾಧೀನ ಕಾಯ್ದೆ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಪರಿಹಾರ ಕೊಡಲು 
ಪರಿಗಣಿಸಲಾಗುವುದಿಲ್ಲ. ಭೂ ಸ್ವಾಧೀನಪಡಿಸಿಕೊಳ್ಳಲಾಗುವ ಜಮೀನಿನ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು ದೊಡ್ಡಬಳ್ಳಾಪುರ ಉಪವಿಭಾಗ, ಪೋಡಿಯಂ ಬ್ಲಾಕ್‌, 2ನೇ ಮಹಡಿ, ವಿಶ್ವೇಶ್ವರಯ್ಯ ಗೋಪುರ, ಬೆಂಗಳೂರು-01 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ : ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು : ನೆಲಮಂಗಲ ಹೋಬಳಿ : ಕಸಬಾ ಗ್ರಾಮ : ಮೂಗಚಿನ್ನೇನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ಕುಬಂದಿ ಭೂ ಸ್ವಾಧೀನಪಡಿಸುವ 
ಸಂ. ವಿಸ್ತೀರ್ಣ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
1. | ನರಸಮ್ಮ ಕೆ. ನರಸಿಂಹಯ್ಯ ಬಿನ್‌ ನರಸಮ್ಮ ಕೆ. ನರಸಿಂಹಯ್ಯ, 571 ಖುಷ್ಕಿ ಸ.ನಂ. 571 ಹಳ್ಳಿ ಸ.ನಂ. 54ರ ಸ.ನಂ. 57/2 3-05 5-30 
ಕುಂಬಿನರಸಪ್ಪ, ನಾಗಪ್ಪ, ಚಿಕ್ಕನಾಗಪ್ಪ, ನಾಗಪ್ಪ, ಚಿಕ್ಕನಾಗಪ್ಪ, ಜಲರಾಪ್ಪ ಭಾಗಾಯ್ತು ಉಳಿಕೆ ಜಮೀನು ಜಮೀನು ಜಮೀನು 0-02 
ಜಲರಾಪ್ಟ್ಪ ಬಿನ್‌ ವೆಂಕಟಪ್ಪ 3-07 
2. | ಕೆ. ನರಸಿಂಹಯ್ಯ ಬಿನ್‌ ಕುಂಬಿನರಸಪ್ಪ ಕಾಮಕ್ಕ | ಕೆ. ನರಸಿಂಹಯ್ಯ ಬಿನ್‌ 5712 ಖುಷ್ಕಿ ಸ.ನಂ. 57/2 ಹಳ್ಳಿ ಸ.ನಂ. 571ರ ಸ.ನಂ. 57/2ರ 0-09 
ಕೃಷ್ಣಪ್ಪ ಕುಂಬಿನರಸಪ್ಪ ಕಾಮಕ್ಕ, ಕೃಷ್ಣಪ್ಪ ಉಳಿಕೆ ಜಮೀನು ಉಳಿಕೆ ಜಮೀನು 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 175 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಭೂ ಸ್ವಾಧೀನ ಕಾಯ್ದೆ ಪ್ರಕರಣ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ : ಎಲ್‌ಎಕ್ಕೂ.ಎಸ್‌.ಆರ್‌. 4:06-07, ದಿನಾಂಕ: 15ನೇ ಮೇ 2006 





ಈ ಮುಂದಿನ ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೆದ್ದಾರಿ-4 ರಿಂದ ಹೊಸಹಳ್ಳಿಯವರೆಗೆ ಸಾರ್ವಜನಿಕ ರಸ್ತೆ ನಿರ್ಮಿಸುವ ಉದ್ದೇಶಕ್ಕಾಗಿ ಬೇಕಾಗಿದೆ. ಎಂದು 
ಕರ್ನಾಟಕ ಸರ್ಕಾರದ ಗಮನಕ್ಕೆ ಬಂದಿರುವುದರಿಂದ. 

ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1961)ನೇ ಅಧಿನಿಯಮ 4ನೇ ಪ್ರಕರಣದ (1)ನೇ ಉಪಪ್ರಕರಣದ ಪ್ರಕಾರ ಜಮೀನಿನ ಮೇಲೆ 
ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ತಿಳುವಳಿಕೆ ನೀಡುವುದೇನೆಂದರೆ, ಅಧಿನಿಯಮ 4(2)ರ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳವರಿಂದ ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪವಿಭಾಗ ಬೆಂಗಳೂರು 
ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಕಾರ್ಯನಿರ್ವಹಿಸಲು ಈ ಮೂಲಕ ಅಧಿಕಾರ ನೀಡಲಾಗಿದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ ೩೧೭ 





ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಭೂ ಸ್ವಾಧೀನ ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು 
ದೊಡ್ಡಬಳ್ಳಾಪುರ ಉಪವಿಭಾಗ ಬೆಂಗಳೂರು ಇವರನ್ನು ನೇಮಕ ಮಾಡಿದೆ. 

ಸದರಿ ಜಮೀನಿನ ಮೇಲೆ ಆಸಕ್ತಿಯುಳ್ಳ ಯಾವನೇ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ 
ಸ್ವಾಧೀನ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾಗಿರುವ ಉಪವಿಭಾಗಾಧಿಕಾರಿಗಳು ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರಿಗೆ ಲಿಖಿತ 
ಮೂಲಕ ಸಲ್ಲಿಸತಕ್ಕದ್ದು. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇನ್ನಾವುದೇ ಕೆಲಸ ನಿರ್ವಹಿಸುವ ಸರ್ಕಾರಿ ಅಧಿಕಾರಿಗಳಾಗಲೀ ಯಾರೂ ಅಡಚಣೆಯನ್ನುಂಟು ಮಾಡುವುದಾಗಲೀ 
ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಸದರಿ ಜಮೀನಿನ ವಿಲೇವಾರಿ, ಮಾರಾಟ ಗುತ್ತಿಗೆ 
ಅಡಮಾನ ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿ ಕಾರ್ಯಗಳನ್ನು ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. ಇವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಭೂ ಸ್ವಾಧೀನ ಕಾಯ್ದೆ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಪರಿಹಾರ ಕೊಡಲು 
ಪರಿಗಣಿಸಲಾಗುವುದಿಲ್ಲ. ಭೂ ಸ್ವಾಧೀನಪಡಿಸಿಕೊಳ್ಳಲಾಗುವ ಜಮೀನಿನ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು ದೊಡ್ಡಬಳ್ಳಾಪುರ ಉಪವಿಭಾಗ, ಪೋಡಿಯಂ ಬ್ಲಾಕ್‌, 2ನೇ ಮಹಡಿ, ವಿಶ್ವೇಶ್ವರಯ್ಯ ಗೋಪುರ, ಬೆಂಗಳೂರು-01 ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ : ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು : ನೆಲಮಂಗಲ ಹೋಬಳಿ : ಸೋಂಪುರ ಗ್ರಾಮ : ಬಿಲ್ಲನಕೋಟೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚೆಕ್ಕುಬಂದಿ ಭೂ ಸ್ವಾಧೀನಪಡಿಸುವ 
ಸಂ. ವಿಸ್ತೀರ್ಣ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 11 
1. | ಶಶಿಕಲಾ ಕೋಂ ಶ್ರೀನಿವಾಸ್‌ ಕೆ.ಎಲ್‌. ಶಶಿಕಲಾ ಕೆ.ಎಲ್‌. 17 ಖುಷ್ಕಿ | ಸ.ನಂ. 17ರ ಉಳಿಕೆ | ಸ.ನಂ. 17ರ ಸ.ನಂ. 20 ಕೆರೆ ರಾಷ್ಟ್ರೀಯ 0-30 1-28 
ಶ್ರೀನಿವಾಸ್‌ ಬಿನ್‌ ಕೆ.ವಿ. ಲಿಂಗಸ್ತಾಮಿ, ಶ್ರೀನಿವಾಸ್‌, ಬಿ. ಜಮೀನು ಉಳಿಕೆ ಅಂಗಳ ಹೆದ್ದಾರಿ 4 
ಬಿ. ಸುರೇಶ್‌ ಬಿನ್‌ ಬೈಲಪ್ಪ ಸುರೇಶ್‌ ಜಮೀನು 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 178 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894 ಭೂಸ್ವಾಧೀನ ಕಾಯಿದೆ ಕಲಂ 4(1) ಮತ್ತು 17(4)ರ ಅನ್ವಯ ಅಧಿಸೂಚನೆ 
ಸಂಖ್ಯೆ : ಎಲ್‌ಎಕ್ಯೂ/ಸಿಆರ್‌/01/2006-07, ದಿನಾಂಕ: 5ನೇ ಜೂನ್‌ 2006 
ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣದ ನೈರುತ್ಯ ರೈಲ್ವೆ ಇಲಾಖೆಯವರಿಗೆ ಬೇಕಾಗಿದೆ 
ಎಂದು ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಕಂಡುಬಂದಿರುತ್ತದೆ. 
1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33ನೇ ತಿದ್ದುಪಡಿಯಾದ ಮತ್ತು 1984ನೇ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ) ಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಪ್ರಕಾರ ಸದರಿ 
ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ ಹಾಗೂ ಸದರಿ ಕಾಯ್ದೆಯ 42)ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ 
ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಪನಹಳ್ಳಿ ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿಕೊಡಲಾಗಿದೆ. 
ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪ ಪ್ರಕರಣ (ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5(ಎ)ರ ಕಟ್ಟುಪಾಡು ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ 
ಆದೇಶ ನಂ. ಕಂ.ಇ/28/ಭೂಸ್ವಾಚ/2002 ದಿನಾಂಕ: 20.12.2002ರ ಪ್ರಕಾರ ಅನುಮತಿ ನೀಡಲಾಗಿದೆ. 


೩೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ 


ಭಾಗ - ೬ 





ಭೂಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯುಂಟು 
ಮಾಡುವುದಾಗಲಿ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ ಸದರಿ ಜಮೀನಿನ ವಿಲೇವಾರಿ, ಗುತ್ತಿಗೆ, ಅಡಮಾನ, ಹಸ್ತಾಂತರ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು 
ಅಥವಾ ಯಾವೊಂದು ವೆಚ್ಚ, ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲಾ, ದಾವಣಗೆರೆ ಇವರ ಮಂಜೂರಾತಿ ಪಡೆಯದೇ ಮಾಡಿದ ಪಕ್ಷದಲ್ಲಿ, ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ 
ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 
































ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು : ದಾವಣಗೆರೆ ಹೋಬಳಿ : ಕಸಬಾ ಗ್ರಾಮ : ದೊಡ್ಡಬಾತಿ 
ಕ್ರ. ಖಾತೆದಾರರ ಹೆಸರು ಖಾತೆದಾರರ / ಸ.ನಂ ತರಹೆ ಸರಹದ್ದುಗಳು (ಸರ್ವೆ ನಂಬರುಗಳು) ಭೂಸ್ವಾಧೀನಕ್ಕೆ ಭೂ 
ಸಂ. ಅನುಭವದಾರರ / ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇಕಾದ ಜಮೀನಿನ| ಕಂದಾಯ 
ಗೇಣಿದಾರರ ಸ.ನಂ. ಸ.ನಂ. ಸ.ನಂ. ಸ.ನಂ. ಅಂದಾಜು ವಿಸ್ತೀರ್ಣ ರೂ-ಪೈ 
ಯಣಭಾರ ಎ-ಗುಂ 
ವ್ಯಕ್ತಿಗಳ ಹೆಸರು 
1 2 3 4 5 6 7 8 9 10 11 
1. | 1) ಬಿ. ಬಸವರಾಜ ಬಿನ್‌ ಸಿದ್ದಿಂಗಪ್ಪ ಸ್ವಂತ 264/2 ಖುಷ್ಕಿ ರಿ.ಸ.ನಂ. 265 ರಿ.ಸ.ನಂ. ದೊಗ್ಗಳ್ಳಿ ಇದೇ ನಂಬರಿನ 0-06 0-18 
2) ಬಿ. ಓಂಕಾರಪ್ಪ ಬಿನ್‌ ಭರ್ಮಪ್ಪ 2641 ಗ್ರಾಮದಗಡಿ | ಉಳಿಕೆ ಜಮೀನು 
2. | 1) ಕೆ.ಜಿ. ಸಿದ್ದಿಂಗಪ್ಪ ಬಿನ್‌ ದೊಡ್ಡ ಸಿದ್ದಬಸಪ್ಪ ಸ್ವಂತ 265 ಪೈಕಿ ಖುಷ್ಕಿ ರಿ.ಸ.ನಂ. 266 ರಿ.ಸ.ನಂ. ದೊಗ್ಗಳ್ಳಿ ಇದೇ ನಂಬರಿನ 0-18 0-48 
2) ಕೆ. ಪ್ರದೀಪ ಬಿನ್‌ ಕೃಷ್ಣಮೂರ್ತಿ 264 ಗ್ರಾಮದ ಗಡಿ | ಉಳಿಕೆ ಜಮೀನು 
3 ಕೆ.ಜಿ. ರೇವಣಸಿದ್ದಪ್ಪ ಬಿನ್‌ ದೊಡ್ಡ ಸಿದ್ದಬಸಪ್ಪ 
4) ಕೆ.ಜಿ. ರತ್ತಮ್ಮ ಕೋಂ ಲೇಟ್‌ ಮುರಿಗೆಪ್ಪ 
3. | ಜಿ. ದಶರಥರಾವ್‌ ಬಿನ್‌ ತುಳಜಪ್ಪ ಸ್ವಂತ 266 ಪೈಕಿ ಖುಷ್ಕಿ ರಿ.ಸ.ನಂ. 266/1 | ರಿ.ಸ.ನಂ. ದೊಗ್ಗಳ್ಳಿ ಇದೇ ನಂಬರಿನ 0-33 0-80 
265 ಗ್ರಾಮದ ಗಡಿ | ಉಳಿಕೆ ಜಮೀನು 
4. | ಜಿ. ಆರ್‌. ಷಣ್ಮುಖಪ್ಪ ಬಿನ್‌ ರೇವಪ್ಪ ಸ್ವಂತ 266 ಪೈಕಿ | ಖುಷ್ಕಿ | ರಿ.ಸ.ನಂ. 267 | ರಿ.ಸ.ನಂ. ದೊಗ್ಗಳ್ಳಿ ಇದೇ ನಂಬರಿನ 0-02 0-07 
266/3 ಗ್ರಾಮದ ಗಡಿ | ಉಳಿಕೆ ಜಮೀನು 
5. | 1 ಎಸ್‌. ಸಿದ್ದಪ್ಪ ಬಿನ್‌ ಶಿದ್ದಿಂಗಪ್ಪ ಸ್ವಂತ 267 ಪೈಕಿ ಖುಷ್ಕಿ ರಿ.ಸ.ನಂ. 269 ರಿ.ಸ.ನಂ. ಹಳೇ ರೈಲು ಇದೇ ನಂಬರಿನ 0-34 1-66 
2) ಎಸ್‌. ಶೇಖರಪ್ಪ ಬಿನ್‌ ಸಿದ್ದಪ್ಪ 266 ಮಾರ್ಗ ಉಳಿಕೆ ಜಮೀನು 
3) ಎಸ್‌. ಸಿದ್ದಪ್ಪ ಬಿನ್‌ ಶಿದ್ದಿಂಗಪ್ಪ 
4) ಎಸ್‌. ಪರುಸಪ್ಪ ಬಿನ್‌ ಎಸ್‌. ಸಿದ್ದಪ್ಪ 
5) ಕೆಂಚಮ್ಮ ಬಿನ್‌ ಲೇಟ್‌ ಸಿದ್ದಿಂಗಪ್ಪ 
6. | ಸರ್ಕಾರಿ ಬಂಜರು ಸರ್ಕಾರಿ 272 ಖುಷ್ಕಿ ರಿ.ಸ.ನಂ. 273 ಹಳೇ ರೈಲು ದೊಗ್ಗಳ್ಳಿ ಹಳೇ ರೈಲು 0-13 0-38 
ಮಾರ್ಗ ಗ್ರಾಮದ ಗಡಿ ಮಾರ್ಗ 
7. | 1) ಬಿ.ಓ. ಮಂಜುನಾಥ ಬಿನ್‌ ಬಿ. ಎಸ್‌. ಓಂಕಾರಪ್ಪ ಸ್ವಂತ 269 ಪೈಕಿ ಖುಷ್ಕಿ ರಿ.ಸ.ನಂ. 270 ರಿ.ಸ.ನಂ. ಹಳೇ ರೈಲು ಇದೇ ನಂಬರಿನ 1-27 0-64 
2 ಬಿ.ಓ. ಸಿದ್ದೇಶಿ ಬಿನ್‌ ಬಿ. ಓಂಕಾರಪ್ಪ 267 ಮಾರ್ಗ ಉಳಿಕೆ ಜಮೀನು 
3) ಬಿ.ಓ. ಶಿವಕುಮಾರ ಬಿನ್‌ ಓಂಕಾರಪ್ಪ 
4) ಬಿ. ಶಿವಪ್ಪ ಬಿನ್‌ ಸಿದ್ದಬಸಪ್ಪ, ಬೆಳ್ಳೂಡಿ 
5) ಬಿ. ರೇವಣಸಿದ್ದಪ್ಪ ಬಿನ್‌ ಬೆಳ್ಳೂಡಿ ಸಿದ್ದಬಸಪ್ಪ 
6 ಬಿ.ಓ. ಸಿದ್ದೇಶ್‌ ಬಿನ್‌ ಲೇಟ್‌ ಬಿ. ಓಂಕಾರಪ್ಪ 






















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ ೩೧೯ 
1 2 3 4 6 7 8 9 10 11 
8. | ಸರ್ಕಾರಿ ಬಂಜರು ಸರ್ಕಾರಿ 273 ರಿ.ಸ.ನಂ. 274 ರಿ.ಸ.0. 272 ದೊಗ್ಗಳ್ಳಿ ಗ್ರಾಮದ ಹಳೇ ರೈಲು 0-03 0-09 

ಗಡಿ ಮಾರ್ಗ 
9. | 1) ನಿಂಗಪ್ಪ ಬಿನ್‌ ಕರಿಯಪ್ಪ, ದೊಗ್ಗಳ್ಳಿ ಸಂತ 270 ರಿ.ಸ.ನಂ. 271 ರಿ.ಸ.ನಂ. 269 ಹಳೇ ರೈಲು ಇದೇ ನಂಬರಿನ 0-17 0-43 
2) ಕೆ.ಹೆಚ್‌. ಸಿದ್ದಲಿಂಗಪ್ಪ ಬಿನ್‌ ಲೇಟ್‌ ಹನುಮಂತಪ್ಪ ಮಾರ್ಗ ಉಳಿಕೆ ಜಮೀನು 
10. | ಶೇಷ ಬಟ್ಟರು ಗೋದಾಳಿ, ಹರಿಹರ ಸಂತ 274 ರಿ.ಸ.ನಂ. 275 ರಿ.ಸ.ನಂ. 273 | ದೊಗ್ಗಳ್ಳಿ ಗ್ರಾಮದ ಹಳೇ ರೈಲು 0-33 1-01 
ಗಡಿ ಮಾರ್ಗ 
11. | 1) ತಿಮ್ಮಣ್ಣ ಭಟ್ರು ಬಿನ್‌ ಶೇಷಭಟ್ಟರು, ಹರಿಹರ ಸಂತ 271 ಪೈಕಿ ರಿ.ಸ.ನಂ. 278 ರಿ.ಸ.ನಂ. 270 ಹಳ್ಳೆ ರೈಲು ಇದೇ ನಂಬರಿನ 1-13 3-40 
2) ವೆಂಕಣ್ಣಭಟ್ರು ಬಿನ್‌ ಶೇಷಣ್ಣಭಟ್ಟರು, ಹರಿಹರ ಮಾರ್ಗ ಉಳಿಕೆ ಜಮೀನು 
12. | ಮಲ್ಲಪ್ಪ ಬಿನ್‌ ನಿಂಗಪ್ಪ ದೊಗ್ಗಳ್ಳಿ ಸಂತ 275 ರಿ.ಸ.ನಂ. 276 ರಿ.ಸ.ನಂ. 274 | ದೊಗ್ಗಳ್ಳಿ ಗ್ರಾಮದ ಹಳೇ ರೈಲು 0-36 1-41 
ಗಡಿ ಮಾರ್ಗ 
13. | ಜಿ.ಎಸ್‌. ನಾಗರಾಜ ಬಿನ್‌ ಜಿ.ಆರ್‌. ಷಣ್ಮುಖಪ್ಪ ಸಂತ 278/2ಎ1 ರಿ.ಸ.ನಂ. ರಿ.ಸ.ನಂ. 271 ಹಳೇ ರೈಲು ಇದೇ ನಂಬರಿನ 0-08 0-22 
2782ಬಿ1 ಮಾರ್ಗ ಉಳಿಕೆ ಜಮೀನು 
14. | ಎಂ.ಎಸ್‌. ನಟರಾಜ ಬಿನ್‌ ಜಿ.ಆರ್‌. ಷಣ್ಮುಖಪ್ಪ ಸಂತ 278/2ಬಿ1 ರಿ.ಸ.ನಂ. 278/3 ರಿ.ಸ.ನಂ. ಹಳೇ ರೈಲು ಇದೇ ನಂಬರಿನ 0-09 0-25 
278/0 ಎ1 ಮಾರ್ಗ ಉಳಿಕೆ ಜಮೀನು 
15. | 1) ಶೇಖರಪ್ಪ ಬಿನ್‌ ಸಿದ್ದಬಸಪ್ಪ ಸಿದ್ರಾಮಣ್ಣರ ಸಂತ 278 ಪೈಕಿ ರಿ.ಸ.ನಂ. 278/5 ರಿ.ಸ.ನಂ. ಹಳೇ ರೈಲು ಇದೇ ನಂಬರಿನ 0-11 0-31 
2) ರೇಖಾ ಷಣ್ಮುಖಪ್ಪ ಕೋಂ ಜಿ.ಆರ್‌. ಷಣ್ಮುಖಪ್ಪ 278/2ಬಿ1 ಮಾರ್ಗ ಳಿಕೆ ಜಮೀನು 
3) ಬಿ.ಎಸ್‌. ರುದ್ರಮುನಿ ಬಿನ್‌ ರೇವಣಸಿದ್ದಪ್ಪ 
16. | ಜೆ.ಎಸ್‌. ನಾಗರಾಜ ಬಿನ್‌ ಜೆ.ಆರ್‌. ಷಣ್ಮುಖಪ್ಪ ಸಂತ 278/5 ರಿ.ಸ.ನಂ. 278/4 | ರಿ.ಸ.ನಂ. 278/3 ಹಳೇ ರೈಲು ಇದೇ ನಂಬರಿನ 0-06 0-17 
ಮಾರ್ಗ ಉಳಿಕೆ ಜಮೀನು 
17. | ಎಂ.ಎಸ್‌. ನಟರಾಜ ಬಿನ್‌ ಜೆ.ಆರ್‌. ಷಣ್ಮುಖಪ್ಪ ಸಂತ 278/4 ರಿ.ಸ.ನಂ. 277 ರಿ.ಸ.ನಂ. 278/5 ಹಳೇ ರೈಲು ಇದೇ ನಂಬರಿನ 0-06 0-17 
ಮಾರ್ಗ ಉಳಿಕೆ ಜಮೀನು 
18. | ಜೆ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಪ್ಪ ಸಂತ 276 ರಿ.ಸ.ನಂ. 39,38 ರಿ.ಸ.ನಂ. 275 | ದೊಗ್ಗಳ್ಳಿ ಗ್ರಾಮದ ಹಳೇ ರೈಲು 2-25 2-16 
ಗಡಿ ಇದೇ ಮಾರ್ಗ 
ನಂಬರಿನ ಉಳಿಕೆ 
ಪ್ರದೇಶ 
19. | 1) ಎಂ.ಎಸ್‌. ನಟರಾಜ ಬಿನ್‌ ಜಿ.ಆರ್‌. ಷಣ್ಮುಖಪ್ಪ ಸ್ವಂತ 277 ಪೈಕಿ ರಿ.ಸ.ನಂ. 37 ರಿ.ಸ.ನಂ. 278 ಹಳೇ ರೈಲು ಇದೇ ನಂಬರಿನ 2-36 2-38 
2) ಜಿ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಪ್ಪ ಮಾರ್ಗ ಉಳಿಕೆ ಜಮೀನು 
3) ರೇಖಾ ಷಣ್ಮುಖಪ್ಪ ಬಿನ್‌ ಜೆ.ಆರ್‌. ಷಣ್ಮುಖಪ್ಪ ರಿ.ಸ.ನಂ. 2772 
4) ಅಗಸನಕಟ್ಟೆ ದೇವೇಂದ್ರಪ್ಪ ಬಿನ್‌ ಮುರಿಗೆಪ್ಪ 
20. | ಜಿ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಪ್ಪ ಸಂತ 27112 ರಿ.ಸ.ನಂ. 37 ಇದೇ ನಂಬರಿನ ರಿ.ಸ.ನಂ 27713 ಇದೇ ನಂಬರಿನ 0-01 0-02 
ಉಳಿಕೆ ಜಮೀನು ಉಳಿಕೆ ಜಮೀನು 


























































































































೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೨೯, ೨೦೦೬ ಭಾಗ - ೬ 
1 2 ೨ 4 5 6 7 8 9 10 11 
21. | ಸಿದ್ದಪ್ಪ ಬಿನ್‌ ರೇವಣಸಿದ್ದಪ್ಪ ಸಂತ 39/1 ಖುಷ್ಕಿ ರಿ.ಸ.ನಂ. 41 ರಿ.ಸ.ನಂ. 276 | ಇದೇ ನಂಬರಿನ ರಿ.ಸ.ನಂ. 39/2 0-16 0-41 

ಉಳಿಕೆ ಪ್ರದೇಶ 
22. | 1) ಜಿ.ಹೆಚ್‌. ಶಂಕರ್‌ ಬಿನ್‌ ಜಿ.ಪಿ. ಹಾಲೇಶಪ್ಪ ಸ್ವಂತ 39/2 ಪೈಕಿ | ಖುಷ್ಕಿ ರಿ.ಸ.ನಂ. 41 ರಿ.ಸ.ನಂ. 276 | ರಿ.ಸ.ನಂ. 39/1 ರಿ.ಸ.ನಂ. 38 1-23 1-43 
2) ಜೆ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಪ್ಪ 
23. | 1 ಜೆ.ಹೆಚ್‌. ಶಂಕರ ಬಿನ್‌ ಹಾಲೇಶಪ್ಪ ಸ್ವಂತ 38/1 ಪೈಕಿ | ಖುಷ್ಕಿ ರಿ.ಸ.ನಂ. 41 ರಿ.ಸ.ನಂ. 276 ರಿ.ಸ.ನಂ. 39 ರಿ.ಸ.ನಂ. 38/2 0-14 0-34 
2) ಜೆ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಪ್ಪ 
24. | 1) ಜಿ.ಹೆಚ್‌. ಶಂಕರ ಬಿನ್‌ ಜಿ.ಪಿ. ಹಾಲೇಶಪ್ಪ ಸ್ವಂತ 38/2 ಪೈಕಿ | ಖುಷ್ಕಿ ರಿ.ಸ.ನಂ. 41 ರಿ.ಸ.ನಂ. 276 | ರಿ.ಸ.ನಂ. 38/1 ಹಳೇ ರೈಲು 2-32 2-39 
2) ಜಿ.ಆರ್‌. ಷಣ್ಮುಖಪ್ಪ ಬಿನ್‌ ರೇವಣಪ್ಪ ಮಾರ್ಗ 
25. | ಹನುಮಣ್ಣ ಬಿನ್‌ ಕೊಳ್ಳಪ್ಪ, ದೊಗ್ಗಳ್ಳಿ ಸಂತ 37 ಖುಷ್ಕಿ ರಿ.ಸ.ನಂ. 25 | ರಿ.ಸ.ನಂ. 277 ಹಳೇ ರೈಲು ಇದೇ ನಂಬರಿನ 3-09 2-93 
ಮಾರ್ಗ ಉಳಿಕೆ ಪ್ರದೇಶ 
ರಿ.ಸ.ನಂ. 36 
26. | 1) ಬಿ. ನಿಕೇತನ ಬಿನ್‌ ಬಿ. ಬಸವರಾಜಪ್ಪ ಸ್ವಂತ 36 ಪೈಕಿ ಖುಷ್ಕಿ ರಿ.ಸ.ನಂ. 25 | ಇದೇ ನಂಬರಿನ ರಿ.ಸ.ನಂ. 37 ಇದೇ ನಂಬರಿನ 1-35 1-84 
2) ಬಿ. ಗಿರಿರಾಜ ಬಿನ್‌ ಸಿದ್ದಿಂಗಪ್ಪ ಉಳಿಕೆ ಪ್ರದೇಶ ಉಳಿಕೆ ಪ್ರದೇಶ 
27. | ಕೆ.ಹೆಚ್‌. ಸಿದ್ದಿಂಗಪ್ಪ ಬಿನ್‌ ಹನುಮಂತಪ್ಪ ಸಂತ 41/3 ಖುಷ್ಕಿ ರಿ.ಸ.ನಂ. 42 ರಿ.ಸ.ನಂ. 39 ಇದೇ ನಂಬರಿನ ರಿ.ಸ.ನಂ. 41/4 0-22 0-77 
ಉಳಿಕೆ ಜಮೀನು 
28. | ಕೆ.ಹೆಚ್‌. ಸಿದ್ದಿಂಗಪ್ಪ ಬಿನ್‌ ಲೇಟ್‌ ಹನುಮಂತಪ್ಪ ಸ್ವಂತ 41/4 ಖುಷ್ಕಿ ರಿ.ಸ.ನಂ. 42 ರಿ.ಸ.ನಂ. 38 | ರಿ.ಸ.ನಂ. 413 ಹಳೇ ರೈಲು 2-10 3-51 
ಮಾರ್ಗ 
29. | 1) ಅಮರಾವತಿ ಬಸಪ್ಪ ಬಿನ್‌ ಗುರುಸಿದ್ದಪ್ಪ ಸ್ವಂತ 25 ಪೈಕಿ ಖುಷ್ಕಿ ರಿ.ಸ.ನಂ. 24 ರಿ.ಸ.ನಂ. 36 ಹಳೇ ರೈಲು ಇದೇ ನಂಬರಿನ 2-14 2-83 
2) ಹಾಲಮ್ಮ ಕೋಂ ಸಿದ್ದಲಿಂಗಯ್ಯ ಮಾರ್ಗ ಉಳಿಕೆ ಪ್ರದೇಶ 
30. | ಸಿದ್ದಪ್ಪ ಬಿನ್‌ ದೊಣಗ ಭೀಮಪ್ಪ ಸ್ವಂತ 42 ಖುಷ್ಕಿ ರಿ.ಸ.ನಂ. 43 ರಿ.ಸ.ನಂ. 41 ಇದೇ ನಂಬರಿನ ಹಳೇ ರೈಲು 0-26 1-17 
ಉಳಿಕೆ ಜಮೀನು ಮಾರ್ಗ 
31. | 1) ರತ್ನಮ್ಮ ಕೋಂ ಮಹೇಶ್ವರಪ್ಪ ಸ್ವಂತ/ಸರ್ಕಾರಿ 24 ಖುಷ್ಕಿ ರಿ.ಸ.ನಂ. 23 ರಿ.ಸ.ನಂ. 25 ಹಳೇ ರೈಲು ಇದೇ ನಂಬರಿನ 0-24 1-09 
2) ತಹಶೀಲ್ದಾರ್‌, ದಾ.ತಾ. ದಾವಣಗೆರೆ ಕರ್ನಾಟಕ ರಾಜ್ಯದ ಮಾರ್ಗ ಉಳಿಕೆ ಪ್ರದೇಶ 
ರಾಜ್ಯಪಾಲರ ಪರವಾಗಿ 
32. | 1) ಸಿದ್ದಪ್ಪ ಬಿನ್‌ ದೊಣಗ ಭೀಮಪ್ಪ ಸ್ವಂತ 43 ಖುಷ್ಕಿ | ಇದೇ ನಂಬರಿನ | ರಿ.ಸ.ನಂ. 42 | ಇದೇ ನಂಬರಿನ ಹಳೇ ರೈಲು 1-09 2-12 
2) ವೀರಭದ್ರಪ್ಪ ಬಿನ್‌ ದೊಳಗ ಭೀಮಪ್ಪ ಉಳಿಕೆ ಪ್ರದೇಶ ಉಳಿಕೆ ಪ್ರದೇಶ ಮಾರ್ಗ 
33. | 1) ರತ್ನಮ್ಮ ಕೋಂ ಮಹೇಶ್ವರಪ್ಪ ಸಂತ 23 ಖುಷ್ಕಿ ಇದೇ ನಂಬರಿನ | ರಿ.ಸ.ನಂ. 24 ಹಳೇ ರೈಲು ಇದೇ ನಂಬರಿನ 0-33 1-42 
2) ರುದ್ರಮ್ಮ ಅಣ್ಣ ಡಿ. ರೇವಣಸಿದ್ದಪ್ಪ ಉಳಿಕೆ ಪ್ರದೇಶ ಮಾರ್ಗ ಉಳಿಕೆ ಪ್ರದೇಶ 
ಒಟ್ಟು 33-04 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 179 ದಾವಣಗೆರೆ ಜಿಲ್ಲೆ. 





